ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 | 


ಬೆಂಗಳೂರು, ಗುರುವಾರ , ಮಾರ್ಚ್ ೫ , ೨೦೧೫ ( ಫಾಲ್ಗುಣ ೧೪, ಶಕ ವರ್ಷ ೧೯೩೬ ) 
Bengaluru , Thursday, March 5 , 2015 (Phalguna 14 , Shaka Varsha 1936 ) 


ಸಂಚಿಕೆ ೧೦ 
Issue 10 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ ಹಾಗೂ ಸಾರ್ವಜನಿಕ ಪ್ರಾಧಿಕಾರ 
ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಕಛೇರಿ, ನಂ . 17, ಜಯನಿವಾಸ , ಶಂಕರಮಠ ರಸ್ತೆ , ಬೆಂಗಳೂರು - 560 004 . 


ಅಧಿಸೂಚನೆ 


ಸಂಖ್ಯೆ: ಸಿಬ್ಬಂದಿ -1/ ಆರ್ . ಟಿ.ಐ. ಮೇಲ್ಮನವಿ/ 38 / 2014 -15 ದಿನಾಂಕ : 05.01.2015 


ವಿಷಯ : 


ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ರನ್ವಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ 
ಇಲಾಖೆಯಲ್ಲಿ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ರಾಜ್ಯ ಸಹಾಯಕ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ ಹಾಗೂ ಅಪೀಲು ವಿಚಾರಣಾ ಪ್ರಾಧಿಕಾರಿ ಗೊತ್ತುಪಡಿಸುವ ಕುರಿತು. 


ಉಲ್ಲೇಖ : 


1. ಸಂಖ್ಯೆ : ಸಿಬ್ಬಂದಿ - 1/ ಮಾಹಕಾ / 02 / 2011 - 12 , ದಿನಾಂಕ 12. 05 .2011 . 


2 . ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಣ / 96 /ಎಲೆಸೇ /2013 , ದಿನಾಂಕ 13. 06.2014. 


3 . ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಣ /1967ಎಲೆಸೇ /2013, ದಿನಾಂಕ 17.10 .2014 


ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005ರ ಕಲಂ 5(1), ಕಲಂ 5(2) ಮತ್ತು ಕಲಂ 19 (1) ರಂತೆ 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯಲ್ಲಿ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು , ರಾಜ್ಯ ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿಗಳನ್ನು ಮತ್ತು ಮೇಲ್ಮನವಿ ವಿಚಾರಣಾ ಪ್ರಾಧಿಕಾರಿಗಳನ್ನು ಗೊತ್ತುಪಡಿಸಲಾಗಿತ್ತು. ಅದರಂತೆ, ನಿರ್ದೇಶನಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 
ಸಹಕಾರ ಸಂಘಗಳ ಜಂಟಿ ನಿರ್ದೇಶಕರುಗಳು ಮೇಲ್ಮನವಿ ಪ್ರಾಧಿಕಾರಿಗಳಾಗಿದ್ದರು. ಆದರೆ, ಉಲ್ಲೇಖ ( 2) ರ ಸರ್ಕಾರದ ಅಧಿಸೂಚನೆಯಲ್ಲಿ ಕೇಂದ್ರ 
ಕಛೇರಿಯಲ್ಲಿರುವ 04 ಜಂಟಿ ನಿರ್ದೇಶಕರುಗಳ ಕಾರ್ಯ ಸ್ಥಾನಗಳನ್ನು 04 ಕಂದಾಯ ವಿಭಾಗಗಳಿಗೆ ಪನರ್ ಪದನಾಮೀಕರಿಸಿ ಮರು ಕಾರ್ಯ ಹಂಚಿಕೆ 
ಮಾಡಲಾಗಿದ್ದು, ಅದರಂತೆ ನಿರ್ದೇಶನಾಲಯದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಜಂಟಿ ನಿರ್ದೇಶಕರುಗಳನ್ನು ಉಲ್ಲೇಖ (3) ರ ಸರ್ಕಾರದ ಅಧಿಸೂಚನೆಯಲ್ಲಿ 
ವಿಭಾಗೀಯ ಕಛೇರಿಗಳಿಗೆ ವರ್ಗಾಯಿಸಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸೇವೆಯ ಹಿತದೃಷ್ಟಿಯಿಂದ ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಕೆಲವು ಮಾರ್ಪಾಡು ಮಾಡಬೇಕಾಗಿರುವುದು ಅಗತ್ಯವಾಗಿರುತ್ತದೆ. ಆದುದರಿಂದ, ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ರಾಜ್ಯ ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ ಅಪೀಲು ವಿಚಾರಣಾ ಪ್ರಾಧಿಕಾರಿಗಳನ್ನು ಈ ಕೆಳಕಂಡ ಕೋಷ್ಠಕದಲ್ಲಿ ನಿರ್ದಿಷ್ಟಪಡಿಸಿದಂತೆ 
ಗೊತ್ತುಪಡಿಸಲಾಗಿದೆ. 


( ೧೨೮೧) 


೧೨೮೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಕೋಷ್ಟಕ 
ರಾಜ್ಯ ಸಾರ್ವಜನಿಕ ಮಾಹಿತಿ 

ರಾಜ್ಯ ಸಹಾಯಕ ಸಾರ್ವಜನಿಕ 
ಅಧಿಕಾರಿಗಳು 

ಮಾಹಿತಿ ಅಧಿಕಾರಿ 


ಆಡಳಿತಾತ್ಮಕ 
ಘಟಕಗಳು 


ಅಪೀಲು ವಿಚಾರಣಾ 

ಪ್ರಾಧಿಕಾರಿ 


1 . 


ಸಹಕಾರ 
ಸಂಘಗಳ ಲೆಕ್ಕ 
ಪರಿಶೋಧನಾ 
ನಿರ್ದೇಶಕರ ಕಛೇರಿ, 
ಬೆಂಗಳೂರು 


1. ಸಹಕಾರ ಸಂಘಗಳ 1. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ | 

ಸಹಕಾರ ಸಂಘಗಳ 
ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು ( ಆಡಳಿತ ಮತ್ತು ಸಿಬ್ಬಂದಿ), ಕೇಂದ 

ಲೆಕ್ಕ ಪರಿಶೋಧನಾ 
ನಿರ್ದೇಶಕರು ಕಛೇರಿ, ಬೆಂಗಳೂರು, (ಆಡಳಿತ ಮತ್ತು ಸಿಬ್ಬಂದಿ 

ಜಂಟಿ ನಿರ್ದೇಶಕರು, 

ಬೆಂಗಳೂರು ವಿಭಾಗ, 
( ಆಡಳಿತ ಮತ್ತು ಸಿಬ್ಬಂದಿ), ವಿಷಯಕ್ಕೆ ಸಂಬಂಧಿಸಿದಂತೆ) 

ಬೆಂಗಳೂರು. 
ಕೇಂದ್ರ ಕಛೇರಿ, ಬೆಂಗಳೂರು. 2 . ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ 
( ಆಡಳಿತ ಮತ್ತು ಸಿಬ್ಬಂದಿ ವಿಷಯಕ್ಕೆ ನಿರ್ದೇಶಕರು ( ಲೆಕ್ಕ ಮತ್ತು ಆಯವ್ಯಯ), ಕೇಂದ್ರ 
ಸಂಬಂಧಿಸಿದಂತೆ) 

ಕಛೇರಿ, ಬೆಂಗಳೂರು, ( ಲೆಕ್ಕ ಮತ್ತು ಆಯವ್ಯಯ 
ವಿಷಯಕ್ಕೆ ಸಂಬಂಧಿಸಿದಂತೆ) 


2 . ನಿರ್ದೇಶಕರ ಪತಾಂಕಿತ ಆಪ್ತ 1. ನಿರ್ದೇಶಕರ ಪತಾಂಕಿತ ಆಪ್ತ ಶಾಖೆಯ 
ಸಹಾಯಕರು 

ಶೀಘಲಿಪಿಗಾರರು / ಪ್ರಥಮ ದರ್ಜೆ ಸಹಾಯಕರು , 
( ನಿರ್ದೇಶಕರ ಆಪ್ತ ಶಾಖೆಗೆ ಕೇಂದ್ರ ಕಛೇರಿ, ಬೆಂಗಳೂರು. 
ಸಂಬಂಧಿಸಿದಂತೆ) 

1. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ 
3. ಸಹಕಾರ ಸಂಘಗಳ ಲೆಕ್ಕ 

ನಿರ್ದೇಶಕರು ( ಲೆಕ್ಕಪರಿಶೋಧನೆ), ಕೇಂದಕಛೇರಿ, 
ಪರಿಶೋಧನಾ ಉಪ ನಿರ್ದೇಶಕರು 

ಬೆಂಗಳೂರು ( ಲೆಕ್ಕಪರಿಶೋಧನೆ ವಿಷಯಕ್ಕೆ 
( ಲೆಕ್ಕಪರಿಶೋಧನೆ ), ಕೇಂದ್ರ ಕಛೇರಿ, ಸಂಬಂಧಿಸಿದಂತೆ) | 
ಬೆಂಗಳೂರು. ( ಲೆಕ್ಕಪರಿಶೋಧನೆ | 2. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ 
ವಿಷಯಕ್ಕೆ ಸಂಬಂಧಿಸಿದಂತೆ) ಸಹಾಯಕ ನಿರ್ದೇಶಕರು ( ಲೆಕ್ಕಪರಿಶೋಧನಾ ಶುಲ್ಕ) . 

ಕೇಂದ್ರ ಕಛೇರಿ, ಬೆಂಗಳೂರು.( ಲೆಕ್ಕಪರಿಶೋಧನೆ 
ವಿಷಯಕ್ಕೆ ಸಂಬಂಧಿಸಿದಂತೆ) 


0. 


4 , ಸಹಕಾರ ಸಂಘಗಳ 

1. ಸಹಕಾರ ಸಂಘಗಳ 
ಲೆಕ್ಕ ಪರಿಶೋಧನಾ 

ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು -1 
ಉಪ ನಿರ್ದೇಶಕರು 

( ತನಿಖೆ ಮತ್ತು ಪರಿಶೀಲನಾ ಘಟಕ), 
( ತನಿಖೆ ಮತ್ತು ಪರಿಶೀಲನಾ ಘಟಕ) ಕೇಂದ ಕಛೇರಿ, ಬೆಂಗಳೂರು 
ಕೇಂದ್ರ ಕಛೇರಿ, 

( ತನಿಖೆ ಮತ್ತು ಪರಿಶೀಲನಾ ಘಟಕದ ವಿಷಯಕ್ಕೆ 
ಬೆಂಗಳೂರು 

ಸಂಬಂಧಿಸಿದಂತೆ) 
( ತನಿಖಾ ಮತ್ತು ಪರಿಶೀಲನಾ 2 . ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಘಟಕದ ವಿಷಯಕ್ಕೆ 

ಸಹಾಯಕ ನಿರ್ದೇಶಕರು - 2 ( ತನಿಖೆ ಮತ್ತು 
ಸಂಬಂಧಿಸಿದಂತೆ) 

ಪರಿಶೀಲನಾ ಘಟಕ), ಕೇಂದ ಕಛೇರಿ, ಬೆಂಗಳೂರು 
( ತನಿಖೆ ಮತ್ತು ಪರಿಶೀಲನಾ ಘಟಕದ ವಿಷಯಕ್ಕೆ 

ಸಂಬಂಧಿಸಿದಂತೆ) 
| ಬೆಂಗಳೂರು ಜಿಲ್ಲೆ | 1, ಸಹಕಾರ ಸಂಘಗಳ 

ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಲೆಕ್ಕ ಪರಿಶೋಧನಾ 

ಉಪ ನಿರ್ದೇಶಕರ ಕಛೇರಿ, ಬೆಂಗಳೂರು ಜಿಲ್ಲೆ. 
ಉಪ ನಿರ್ದೇಶಕರು , 

ಬೆಂಗಳೂರು. 
ಬೆಂಗಳೂರು ಜಿಲ್ಲೆ , ಬೆಂಗಳೂರು. 
3, | ಬೆಂಗಳೂರು ಸಹಕಾರ ಸಂಘಗಳ 

ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
1ನೇ ವೃತ್ತ ಲೆಕ್ಕ ಪರಿಶೋಧನಾ 

ಸಹಾಯಕ ನಿರ್ದೇಶಕರ ಕಛೇರಿ, ಬೆಂಗಳೂರು 1ನೇ 
ಸಹಾಯಕ ನಿರ್ದೇಶಕರು , ವೃತ್ತ, ಬೆಂಗಳೂರು ( ಕಛೇರಿಗೆ 
ಬೆಂಗಳೂರು 1ನೇ ವೃತ್ತ, 

ಹೊಂದಿಕೊಂಡಂತಿರುವ). 
ಬೆಂಗಳೂರು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೮೩ 


3 


6 . 


ಬೆಂಗಳೂರು ಸಹಕಾರ ಸಂಘಗಳ 

1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಸಹಕಾರ ಸಂಘಗಳ 
2ನೇ ವೃತ್ತ 1 ಲೆಕ್ಕ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಬೆಂಗಳೂರು 2ನೇ 

ಲೆಕ್ಕ ಪರಿಶೋಧನಾ 
ನಿರ್ದೇಶಕರು, ಬೆಂಗಳೂರು ವೃತ್ತ, ಬೆಂಗಳೂರು ( ಕಛೇರಿಗೆ 

ಜಂಟಿ ನಿರ್ದೇಶಕರು , 
2ನೇ ವೃತ್ತ , ಬೆಂಗಳೂರು. ಹೊಂದಿಕೊಂಡಂತಿರುವ). 

ಬೆಂಗಳೂರು ವಿಭಾಗ, 
2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಬೆಂಗಳೂರು. 

ಆನೇಕಲ್ ತಾಲ್ಲೂಕು, ಆನೇಕಲ್. 
5 . ಬೆಂಗಳೂರು ಸಹಕಾರ ಸಂಘಗಳ 

ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಗ್ರಾಮಾಂತರ ಜಿಲ್ಲೆ ಲೆಕ್ಕ ಪರಿಶೋಧನಾ 

ಉಪ ನಿರ್ದೇಶಕರ ಕಛೇರಿ, ಬೆಂಗಳೂರು ಗ್ರಾಮಾಂತರ 
ಉಪ ನಿರ್ದೇಶಕರು , 

ಜಿಲ್ಲೆ , ಬೆಂಗಳೂರು (ಕಛೇರಿಗೆ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಂದಿಕೊಂಡಂತಿರುವ) . 

ಬೆಂಗಳೂರು. 
ದೊಡ್ಡಬಳ್ಳಾಪುರ ಸಹಕಾರ ಸಂಘಗಳ 

1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಲೆಕ್ಕ ಪರಿಶೋಧನಾ 

ಸಹಾಯಕ ನಿರ್ದೇಶಕರ ಕಛೇರಿ, ದೊಡ್ಡಬಳ್ಳಾಪುರ 
ಸಹಾಯಕ ನಿರ್ದೇಶಕರು, ಉಪ ವಿಭಾಗ , ದೊಡ್ಡಬಳ್ಳಾಪುರ (ಕಛೇರಿಗೆ 
ದೊಡ್ಡಬಳ್ಳಾಪುರ ಉಪ ವಿಭಾಗ, ಹೊಂದಿಕೊಂಡಂತಿರುವ). 
ದೊಡ್ಡಬಳ್ಳಾಪುರ 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :- ದೇವನಹಳ್ಳಿ / ಹೊಸಕೋಟೆ/ 

ನೆಲಮಂಗಲ . 
7. ರಾಮನಗರ ಜಿಲ್ಲೆ | ಸಹಕಾರ ಸಂಘಗಳ 

ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 
ಲೆಕ್ಕ ಪರಿಶೋಧನಾ ಉಪ ಉಪ ನಿರ್ದೇಶಕರ ಕಛೇರಿ, ರಾಮನಗರ ಜಿಲ್ಲೆ. 
ನಿರ್ದೇಶಕರು, ರಾಮನಗರ ಜಿಲ್ಲೆ, ರಾಮನಗರ ( ಕಛೇರಿಗೆ ಹೊಂದಿಕೊಂಡಂತಿರುವ). 

ರಾಮನಗರ. 
8 . ರಾಮನಗರ ಸಹಕಾರ ಸಂಘಗಳ 

1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಉಪ ವಿಭಾಗ ಲೆಕ್ಕ ಪರಿಶೋಧನಾ 

ಸಹಾಯಕ ನಿರ್ದೇಶಕರ ಕಛೇರಿ, ರಾಮನಗರ ಉಪ ಲೆಕ್ಕ ಪರಿಶೋಧನಾ 
ಸಹಾಯಕ ನಿರ್ದೇಶಕರು , ವಿಭಾಗ, ರಾಮನಗರ ( ಕಛೇರಿಗೆ 

ಜಂಟಿ ನಿರ್ದೇಶಕರು, 
ರಾಮನಗರ ಉಪ ವಿಭಾಗ, ಹೊಂದಿಕೊಂಡಂತಿರುವ). 

ಬೆಂಗಳೂರು ವಿಭಾಗ, 

ಬೆಂಗಳೂರು 
ರಾಮನಗರ 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು :- ಚನ್ನಪಟ್ಟಣ/ ಮಾಗಡಿ /ಕನಕಪುರ. 
ಚಿಕ್ಕಬಳ್ಳಾಪುರ ಜಿಲ್ಲೆ ಸಹಕಾರ ಸಂಘಗಳ 

ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಲೆಕ್ಕ ಪರಿಶೋಧನಾ 

ಉಪ ನಿರ್ದೇಶಕರ ಕಛೇರಿ, ಚಿಕ್ಕಬಳ್ಳಾಪುರ ಜಿಲ್ಲೆ , 
ಉಪ ನಿರ್ದೇಶಕರು, 

ಚಿಕ್ಕಬಳ್ಳಾಪುರ (ಕಛೇರಿಗೆ ಹೊಂದಿಕೊಂಡಂತಿರುವ). 
ಚಿಕ್ಕಬಳ್ಳಾಪುರ ಜಿಲ್ಲೆ, 

ಚಿಕ್ಕಬಳ್ಳಾಪುರ. 
10. | ಚಿಕ್ಕಬಳ್ಳಾಪುರ ಉಪ | ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಬಳ್ಳಾಪುರ ಉಪ 
ನಿರ್ದೇಶಕರು, ಚಿಕ್ಕಬಳ್ಳಾಪುರ ವಿಭಾಗ, ಚಿಕ್ಕಬಳ್ಳಾಪುರ ( ಕಛೇರಿಗೆ 
ಉಪ ವಿಭಾಗ, ಚಿಕ್ಕಬಳ್ಳಾಪುರ. ಹೊಂದಿಕೊಂಡಂತಿರುವ). 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು: 
ಬಾಗೇಪಲ್ಲಿ/ ಶಿಡ್ಲಘಟ್ಟ / ಚಿಂತಾಮಣಿ / ಗುಡಿಬಂಡೆ 

ಗೌರಿಬಿದನೂರು. 
11 . | ಕೋಲಾರ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, ( ಉಪ ನಿರ್ದೇಶಕರ ಕಛೇರಿ,ಕೋಲಾರ ಜಿಲ್ಲೆ, 
ಕೋಲಾರ ಜಿಲ್ಲೆ, ಕೋಲಾರ . |ಕೋಲಾರ, (ಕಛೇರಿಗೆ ಹೊಂದಿಕೊಂಡಂತಿರುವ). 


9 . 


| 


೧೨೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


14, 


16 . 


12 . 

ಕೋಲಾರ | ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಕೋಲಾರ ಉಪ ಲೆಕ್ಕ ಪರಿಶೋಧನಾ 

ನಿರ್ದೇಶಕರು, ಕೋಲಾರ ಉಪ ವಿಭಾಗ,ಕೋಲಾರ, ( ಕಛೇರಿಗೆ ಹೊಂದಿಕೊಂಡಂತಿರುವ) ಜಂಟಿ ನಿರ್ದೇಶಕರು, 
ವಿಭಾಗ, ಕೋಲಾರ 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಬೆಂಗಳೂರು ವಿಭಾಗ , 
ತಾಲ್ಲೂಕುಗಳು : - ಬಂಗಾರಪೇಟೆ / ಮಾಲೂರು / 

ಬೆಂಗಳೂರು 

ಮುಳಬಾಗಿಲು / ಶೀನಿವಾಸಪುರ. 
13. | ತುಮಕೂರು ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ತುಮಕೂರು ಜಿಲ್ಲೆ, 

ತುಮಕೂರು ಜಿಲ್ಲೆ, ತುಮಕೂರು. ತುಮಕೂರು (ಕಛೇರಿಗೆ ಹೊಂದಿಕೊಂಡಂತಿರುವ). 
ತುಮಕೂರು ಉಪ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ತುಮಕೂರು ಉಪ 
ನಿರ್ದೇಶಕರು, ತುಮಕೂರು ವಿಭಾಗ, ತುಮಕೂರು ( ಕಛೇರಿಗೆ 
ಉಪ ವಿಭಾಗ , ತುಮಕೂರು ಹೊಂದಿಕೊಂಡಂತಿರುವ). 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು :- ಗುಬ್ಬಿ / ಕುಣಿಗಲ್. 
15 . 

1 ತಿಪಟೂರು ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಸಹಕಾರ ಸಂಘಗಳ 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ತಿಪಟೂರು ಉಪ ಲೆಕ್ಕ ಪರಿಶೋಧನಾ 
ನಿರ್ದೇಶಕರು , ತಿಪಟೂರು ವಿಭಾಗ , ತಿಪಟೂರು (ಕಛೇರಿಗೆ 

ಜಂಟಿ ನಿರ್ದೇಶಕರು , 
ಉಪ ವಿಭಾಗ, ತಿಪಟೂರು ಹೊಂದಿಕೊಂಡಂತಿರುವ). 

ಬೆಂಗಳೂರು ವಿಭಾಗ, 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಬೆಂಗಳೂರು 

ತಾಲ್ಲೂಕುಗಳು : - ತುರುವೇಕೆರೆ / ಚಿಕ್ಕನಾಯಕನಹಳ್ಳಿ , 
ಮಧುಗಿರಿ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಮಧುಗಿರಿ ಉಪ 
ನಿರ್ದೇಶಕರು, ಮಧುಗಿರಿ 

ವಿಭಾಗ, ಮಧುಗಿರಿ ( ಕಛೇರಿಗೆ 
ಉಪ ವಿಭಾಗ, ಮಧುಗಿರಿ . ಹೊಂದಿಕೊಂಡಂತಿರುವ). 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು :- ಪಾವಗಡ / ಶಿರಾ / ಕೊರಟಗೆರೆ. 
17 | ಶಿವಮೊಗ್ಗ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಶಿವಮೊಗ್ಗ ಜಿಲ್ಲೆ, 

ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ. ಶಿವಮೊಗ್ಗ (ಕಛೇರಿಗೆ ಹೊಂದಿಕೊಂಡಂತಿರುವ). 
| ಶಿವಮೊಗ್ಗ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಶಿವಮೊಗ್ಗ ಉಪ 

ನಿರ್ದೇಶಕರು, ಶಿವಮೊಗ್ಗ ವಿಭಾಗ , ಶಿವಮೊಗ್ಗ (ಕಛೇರಿಗೆ 
ಉಪ ವಿಭಾಗ, ಶಿವಮೊಗ್ಗ ಹೊಂದಿಕೊಂಡಂತಿರುವ). 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 

ತಾಲ್ಲೂಕುಗಳು :- ಭದ್ರಾವತಿ / ತೀರ್ಥಹಳ್ಳಿ, 
19 . | ಸಾಗರ ಸಹಕಾರ ಸಂಘಗಳ 

1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಲೆಕ್ಕ ಪರಿಶೋಧನಾ 

ಸಹಾಯಕ ನಿರ್ದೇಶಕರ ಕಛೇರಿ, ಸಾಗರ ಉಪ ವಿಭಾಗ, 
ಸಹಾಯಕ ನಿರ್ದೇಶಕರು, ಸಾಗರ ( ಕಛೇರಿಗೆ ಹೊಂದಿಕೊಂಡಂತಿರುವ). 
ಸಾಗರ ಉಪ ವಿಭಾಗ, ಸಾಗರ. 2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : 

ಶಿಕಾರಿಪುರ /ಸೊರಬ / ಹೊಸನಗರ. 
20. | ಚಿತ್ರದುರ್ಗ ಜಿಲ್ಲೆ | ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು,| ಉಪ ನಿರ್ದೇಶಕರ ಕಛೇರಿ, ಚಿತ್ರದುರ್ಗ ಜಿಲ್ಲೆ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ , ಚಿತ್ರದುರ್ಗ (ಕಛೇರಿಗೆ ಹೊಂದಿಕೊಂಡಂತಿರುವ). 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೮೫ 


21. ಚಿತ್ರದುರ್ಗ ಸಹಕಾರ ಸಂಘಗಳ 

1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಉಪ ವಿಭಾಗ | ಲೆಕ್ಕ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಚಿತ್ರದುರ್ಗ ಉಪ ಲೆಕ್ಕ ಪರಿಶೋಧನಾ 
ನಿರ್ದೇಶಕರು, ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ (ಕಛೇರಿಗೆ 

ಜಂಟಿ ನಿರ್ದೇಶಕರು, 
ಉಪ ವಿಭಾಗ, ಚಿತ್ರದುರ್ಗ. ಹೊಂದಿಕೊಂಡಂತಿರುವ). 

ಬೆಂಗಳೂರು ವಿಭಾಗ, 
2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , | 

ಬೆಂಗಳೂರು 
ತಾಲ್ಲೂಕುಗಳು :- ಹಿರಿಯೂರು/ ಚಳ್ಳಕೆರೆ/ 

ಮೊಳಕಾಲ್ಲೂರು/ ಹೊಳಲ್ಕೆರೆ / ಹೊಸದುರ್ಗ. 
22 . | ದಾವಣಗೆರೆ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 

ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ದಾವಣಗೆರೆ ಜಿಲ್ಲೆ, ಲೆಕ್ಕ ಪರಿಶೋಧನಾ 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. ದಾವಣಗೆರೆ (ಕಛೇರಿಗೆ ಹೊಂದಿಕೊಂಡಂತಿರುವ) . ಜಂಟಿ ನಿರ್ದೇಶಕರು, 
23 . ದಾವಣಗೆರೆ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ 

ಮೈಸೂರು ವಿಭಾಗ, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಲೆಕ್ಕ ಪರಿಶೋಧಕರು, ಸಹಾಯಕ ನಿರ್ದೇಶಕರ ಕಛೇರಿ, ಮೈಸೂರು. 

ನಿರ್ದೇಶಕರು , ದಾವಣಗೆರೆ ದಾವಣಗೆರೆ ಉಪ ವಿಭಾಗ, ದಾವಣಗೆರೆ (ಕಛೇರಿಗೆ 
ಉಪ ವಿಭಾಗ , ದಾವಣಗೆರೆ . ಹೊಂದಿಕೊಂಡಂತಿರುವ). 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : 

ಹರಿಹರ/ ಚನ್ನಗಿರಿ / ಹೊನ್ನಾಳಿ. 
24 , ಹರಪನಹಳ್ಳಿ ಉಪ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ, 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಹರಪನಹಳ್ಳಿ ಉಪ 
ನಿರ್ದೇಶಕರು , ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ (ಕಛೇರಿಗೆ 
ವಿಭಾಗ, ಹರಪನಹಳ್ಳಿ, 

ಹೊಂದಿಕೊಂಡಂತಿರುವ). 
2 . ಸಹಕಾರ ಸಂಘಗಳ ಹಿರಿಯ 

ಲೆಕ್ಕ ಪರಿಶೋಧಕರು, ಜಗಳೂರು ತಾಲ್ಲೂಕು, ಜಗಳೂರು. 
25. | ಮೈಸೂರು ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ 

ಪರಿಶೋಧನಾ ಉಪ ನಿರ್ದೇಶಕರು, ಲೆಕ್ಕ ಪರಿಶೋಧಕರು, ಉಪ ನಿರ್ದೇಶಕರ ಕಛೇರಿ, 
ಮೈಸೂರು ಜಿಲ್ಲೆ, ಮೈಸೂರು. 

ಮೈಸೂರು ಜಿಲ್ಲೆ, ಮೈಸೂರು. (ಕಛೇರಿಗೆ 

ಹೊಂದಿಕೊಂಡಂತಿರುವ). 
26. | ಮೈಸೂರು ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಮೈಸೂರು ಉಪ 

ನಿರ್ದೇಶಕರು, ಮೈಸೂರು ಉಪ ವಿಭಾಗ , ಮೈಸೂರು (ಕಛೇರಿಗೆ 
ವಿಭಾಗ, ಮೈಸೂರು. 

ಹೊಂದಿಕೊಂಡಂತಿರುವ). 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :- ಟೀ . ನರಸೀಪುರ | 

ನಂಜನಗೂಡು. 
27 . | ಹುಣಸೂರು ಉಪ | ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಹುಣಸೂರು ಉಪ 
ನಿರ್ದೇಶಕರು , ಹುಣಸೂರು ಉಪ ವಿಭಾಗ, ಹುಣಸೂರು ( ಕಛೇರಿಗೆ 
ವಿಭಾಗ, ಹುಣಸೂರು. 

ಹೊಂದಿಕೊಂಡಂತಿರುವ). 
2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : - ಕೆ.ಆರ್. ನಗರ / ಹೆಗ್ಗಡದೇವನಕೋಟೆ 

ಪಿರಿಯಾಪಟ್ಟಣ 
28. | ಚಾಮರಾಜನಗರ | ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಚಾಮರಾಜನಗರ ಜಿಲ್ಲೆ, 
ಚಾಮರಾಜನಗರ ಜಿಲ್ಲೆ, 

ಚಾಮರಾಜನಗರ, (ಕಛೇರಿಗೆ 
ಚಾಮರಾಜನಗರ. 

ಹೊಂದಿಕೊಂಡಂತಿರುವ) . 


ಜಿಲ್ಲೆ 


೧೨೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


29 . ಚಾಮರಾಜನಗರ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಚಾಮರಾಜನಗರ ಲೆಕ್ಕ ಪರಿಶೋಧನಾ 

ನಿರ್ದೇಶಕರು, ಚಾಮರಾಜನಗರ ಉಪ ವಿಭಾಗ, ಚಾಮರಾಜನಗರ ( ಕಛೇರಿಗೆ | ಜಂಟಿ ನಿರ್ದೇಶಕರು, 
ಉಪ ವಿಭಾಗ , ಚಾಮರಾಜನಗರ . ಹೊಂದಿಕೊಂಡಂತಿರುವ). 

ಮೈಸೂರು ವಿಭಾಗ, 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಮೈಸೂರು. 
ತಾಲ್ಲೂಕುಗಳು : - ಕೊಳ್ಳೇಗಾಲ / ಯಳಂದೂರು | 

ಗುಂಡ್ಲುಪೇಟೆ. 
30. | ಹಾಸನ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ಹಾಸನ ಜಿಲ್ಲೆ, ಹಾಸನ . 
ಹಾಸನ ಜಿಲ್ಲೆ, ಹಾಸನ. 

(ಕಛೇರಿಗೆ ಹೊಂದಿಕೊಂಡಂತಿರುವ) . 
31. | ಹಾಸನ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಹಾಸನ ಉಪ ವಿಭಾಗ, 

ನಿರ್ದೇಶಕರು , ಹಾಸನ ಉಪ ಹಾಸನ (ಕಛೇರಿಗೆ ಹೊಂದಿಕೊಂಡಂತಿರುವ). 
ವಿಭಾಗ, ಹಾಸನ. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :- ಚನ್ನರಾಯಪಟ್ಟಣ / ಅರಸೀಕೆರೆ | 

ಹೊಳೆನರಸೀಪುರ. 
ಸಕಲೇಶಪುರ ಉಪ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಸಕಲೇಶಪುರ ಉಪ 
ನಿರ್ದೇಶಕರು , ಸಕಲೇಶಪುರ ಉಪ ವಿಭಾಗ, ಸಕಲೇಶಪುರ ( ಕಛೇರಿಗೆ 
ವಿಭಾಗ , ಸಕಲೇಶಪುರ . 

ಹೊಂದಿಕೊಂಡಂತಿರುವ) . 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : - ಅರಕಲಗೂಡು / ಆಲೂರು | 

ಬೇಲೂರು. 
33. | ಮಂಡ್ಯ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ಮಂಡ್ಯ ಜಿಲ್ಲೆ , ಮಂಡ್ಯ 
ಮಂಡ್ಯ ಜಿಲ್ಲೆ, ಮಂಡ್ಯ. 

(ಕಛೇರಿಗೆ ಹೊಂದಿಕೊಂಡಂತಿರುವ). 
34, ಮಂಡ್ಯ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ, ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಮಂಡ್ಯ ಉಪ ವಿಭಾಗ, 

ನಿರ್ದೇಶಕರು , ಮಂಡ್ಯ ಉಪ ಮಂಡ್ಯ ( ಕಛೇರಿಗೆ ಹೊಂದಿಕೊಂಡಂತಿರುವ). 
ವಿಭಾಗ, ಮಂಡ್ಯ . 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : - ಮದ್ದೂರು / ಮಳವಳ್ಳಿ. 
35 . ಪಾಂಡವಪುರ ಉಪ | ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಪಾಂಡವಪುರ ಉಪ 
ನಿರ್ದೇಶಕರು, ಪಾಂಡವಪುರ ಉಪ | ವಿಭಾಗ, ಪಾಂಡವಪುರ ( ಕಛೇರಿಗೆ. 
ವಿಭಾಗ, ಪಾಂಡವಪುರ. ಹೊಂದಿಕೊಂಡಂತಿರುವ). 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :-ಶ್ರೀರಂಗಪಟ್ಟಣ / ನಾಗಮಂಗಲ/ 

ಕೆ.ಆರ್.ಪೇಟೆ. 
36, | ಚಿಕ್ಕಮಗಳೂರು ಜಿಲ್ಲೆ | ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 

ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ಜಿಲ್ಲೆ, ಲೆಕ್ಕ ಪರಿಶೋಧನಾ 
ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು ( ಕಛೇರಿಗೆ ಹೊಂದಿಕೊಂಡಂತಿರುವ). 

| ಜಂಟಿ ನಿರ್ದೇಶಕರು, 
ಚಿಕ್ಕಮಗಳೂರು 

ಮೈಸೂರು ವಿಭಾಗ , 
37 . ಚಿಕ್ಕಮಗಳೂರು ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಮೈಸೂರು. 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು ಉಪ 

ನಿರ್ದೇಶಕರು, ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು (ಕಛೇರಿಗೆ . 
ವಿಭಾಗ, ಚಿಕ್ಕಮಗಳೂರು. ಹೊಂದಿಕೊಂಡಂತಿರುವ). 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :- ಮೂಡಿಗೆರೆ | ಶೃಂಗೇರಿ | ಕೊಪ್ಪ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೮೭ 


38. | ತರೀಕೆರೆ 


ಉಪ ವಿಭಾಗ 


39 . ಕೊಡಗು ಜಿಲ್ಲೆ 


40 . | ಕೊಡಗು 


ಉಪ ವಿಭಾಗ 


41 . 


ದಕ್ಷಿಣ ಕನ್ನಡ ಜಿಲ್ಲೆ 


42. 


ಮಂಗಳೂರು ಉಪ 
ವಿಭಾಗ 


ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಸಹಕಾರ ಸಂಘಗಳ 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ತರೀಕೆರೆ ಉಪ ವಿಭಾಗ ಲೆಕ್ಕ ಪರಿಶೋಧನಾ 
ನಿರ್ದೇಶಕರು, ತರೀಕೆರೆ ಉಪ ತರೀಕೆರೆ (ಕಛೇರಿಗೆ ಹೊಂದಿಕೊಂಡಂತಿರುವ). | ಜಂಟಿ ನಿರ್ದೇಶಕರು, 
ವಿಭಾಗ, ತರೀಕೆರೆ. 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಮೈಸೂರು ವಿಭಾಗ , 

ತಾಲ್ಲೂಕುಗಳು :- ಕಡೂರು / ನರಸಿಂಹರಾಜಪುರ . ಮೈಸೂರು. 
ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 
ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಕೊಡಗು ಜಿಲ್ಲೆ, ಮಡಿಕೇರಿ. 
ಕೊಡಗು ಜಿಲ್ಲೆ, ಮಡಿಕೇರಿ. (ಕಛೇರಿಗೆ ಹೊಂದಿಕೊಂಡಂತಿರುವ). 
ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಕೊಡಗು ಉಪ ವಿಭಾಗ 
ನಿರ್ದೇಶಕರು, ಕೊಡಗು ಉಪ ಮಡಿಕೇರಿ. (ಕಛೇರಿಗೆ ಹೊಂದಿಕೊಂಡಂತಿರುವ). 
ವಿಭಾಗ, ಮಡಿಕೇರಿ. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು :- ವೀರಾಜಪೇಟೆ / ಸೋಮವಾರಪೇಟೆ 
ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ದಕ್ಷಿಣ ಕನ್ನಡ ಜಿಲ್ಲೆ, 
ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು | ಮಂಗಳೂರು (ಕಛೇರಿಗೆ ಹೊಂದಿಕೊಂಡಂತಿರುವ). 
ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಮಂಗಳೂರು ಉಪ 
ನಿರ್ದೇಶಕರು, ಮಂಗಳೂರು ಉಪ ವಿಭಾಗ, ಮಂಗಳೂರು. (ಕಛೇರಿಗೆ 
ವಿಭಾಗ, ಮಂಗಳೂರು 

ಹೊಂದಿಕೊಂಡಂತಿರುವ). 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಬಂಟ್ವಾಳ ತಾಲ್ಲೂಕು, ಬಂಟ್ವಾಳ. 
ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಪುತ್ತೂರು ಉಪ 
ನಿರ್ದೇಶಕರು, ಪುತ್ತೂರು ವಿಭಾಗ, ಪುತ್ತೂರು. ( ಕಛೇರಿಗೆ ಹೊಂದಿಕೊಂಡಂತಿರುವ). 
ಉಪ ವಿಭಾಗ, ಪುತ್ತೂರು. 2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : - ಬೆಳ್ತಂಗಡಿ / ಸುಳ್ಯ. 
ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ಉಡುಪಿ ಜಿಲ್ಲೆ, ಉಡುಪಿ . 
ಉಡುಪಿ ಜಿಲ್ಲೆ, ಉಡುಪಿ . (ಕಛೇರಿಗೆ ಹೊಂದಿಕೊಂಡಂತಿರುವ). 
ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಉಡುಪಿ ವೃತ್ತ, 
ನಿರ್ದೇಶಕರು, ಉಡುಪಿ ಉಡುಪಿ. (ಕಛೇರಿಗೆ ಹೊಂದಿಕೊಂಡಂತಿರುವ). 
ವೃತ್ತ, ಉಡುಪಿ. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : - ಕುಂದಾಪುರ / ಕಾರ್ಕಳ. 
ಸಹಕಾರ ಸಂಘಗಳ ಲೆಕ್ಕ | ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಉಪ ನಿರ್ದೇಶಕರು , ಉಪ ನಿರ್ದೇಶಕರ ಕಛೇರಿ, ಬೆಳಗಾವಿ ಜಿಲ್ಲೆ, ಬೆಳಗಾವಿ . 
ಬೆಳಗಾವಿ ಜಿಲ್ಲೆ, ಬೆಳಗಾವಿ. (ಕಛೇರಿಗೆ ಹೊಂದಿಕೊಂಡಂತಿರುವ). 
ಸಹಕಾರ ಸಂಘಗಳ ಲೆಕ್ಕ 

1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, | ಸಹಕಾರ ಸಂಘಗಳ 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಬೆಳಗಾವಿ ಉಪ ಲೆಕ್ಕ ಪರಿಶೋಧನಾ 
ನಿರ್ದೇಶಕರು, ಬೆಳಗಾವಿ ಉಪ ವಿಭಾಗ, ಬೆಳಗಾವಿ, (ಕಛೇರಿಗೆ ಹೊಂದಿಕೊಂಡಂತಿರುವ). ಜಂಟಿ ನಿರ್ದೇಶಕರು , 
ವಿಭಾಗ, ಬೆಳಗಾವಿ. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಬೆಳಗಾವಿ ವಿಭಾಗ, 
ತಾಲ್ಲೂಕುಗಳು : - ಖಾನಾಪುರ / ಹುಕ್ಕೇರಿ, 

ಬೆಳಗಾವಿ 


43 . 


| 


ಪುತ್ತೂರು 
ಉಪ ವಿಭಾಗ 


44. | ಉಡುಪಿ ಜಿಲ್ಲೆ 


45. | ಉಡುಪಿ 


ವೃತ್ತಿ 


46. | ಬೆಳಗಾವಿ ಜಿಲ್ಲೆ 


47. | 


ಬೆಳಗಾವಿ 


ಉಪ ವಿಭಾಗ 


೧೨೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


48 . 

| ಚಿಕ್ಕೋಡಿ 
| 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಚಿಕ್ಕೋಡಿಉಪ ಲೆಕ್ಕ ಪರಿಶೋಧನಾ 

ನಿರ್ದೇಶಕರು, ಚಿಕ್ಕೋಡಿ ಉಪ | ವಿಭಾಗ, ಚಿಕ್ಕೋಡಿ ( ಕಛೇರಿಗೆ ಹೊಂದಿಕೊಂಡಂತಿರುವ) ಜಂಟಿ ನಿರ್ದೇಶಕರು, 
ವಿಭಾಗ, ಚಿಕ್ಕೋಡಿ. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಬೆಳಗಾವಿ ವಿಭಾಗ, 
ತಾಲ್ಲೂಕುಗಳು : - ಅಥಣಿ / ರಾಯಭಾಗ್. 

ಬೆಳಗಾವಿ 
49. | ಬೈಲಹೊಂಗಲ ಉಪ ] ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಬೈಲಹೊಂಗಲ ಉಪ 
ನಿರ್ದೇಶಕರು, ಬೈಲಹೊಂಗಲ ಉಪ ವಿಭಾಗ, ಬೈಲಹೊಂಗಲ, (ಕಛೇರಿಗೆ 
ವಿಭಾಗ, ಬೈಲಹೊಂಗಲ. ಹೊಂದಿಕೊಂಡಂತಿರುವ). 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : -ಗೋಕಾಕ್ / ರಾಮದುರ್ಗ / ಸವದತ್ತಿ 
50 . | ಧಾರವಾಡ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ಧಾರವಾಡ ಜಿಲ್ಲೆ, 

ಧಾರವಾಡ ಜಿಲ್ಲೆ, ಧಾರವಾಡ. ಧಾರವಾಡ (ಕಛೇರಿಗೆ ಹೊಂದಿಕೊಂಡಂತಿರುವ). 
51. ಧಾರವಾಡ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಧಾರವಾಡ 
ನಿರ್ದೇಶಕರು, 

ಉಪ ವಿಭಾಗ, ಧಾರವಾಡ (ಕಛೇರಿಗೆ 
ಧಾರವಾಡ ಉಪ ವಿಭಾಗ, ಹೊಂದಿಕೊಂಡಂತಿರುವ). 
ಧಾರವಾಡ 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : - ಹುಬ್ಬಳ್ಳಿ /ಕಲಘಟಗಿ /ನವಲಗುಂದ / 

ಕುಂದಗೋಳ. 
52 . | ಗದಗ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಗದಗ ಜಿಲ್ಲೆ, ಗದಗ 
ಗದಗ ಜಿಲ್ಲೆ, 

(ಕಛೇರಿಗೆ ಹೊಂದಿಕೊಂಡಂತಿರುವ). 
ಗದಗ. 
53 . | ಗದಗ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಗದಗ ಉಪ ವಿಭಾಗ, 

ನಿರ್ದೇಶಕರು , ಗದಗ ಉಪ ವಿಭಾಗ, ಗದಗ ( ಕಛೇರಿಗೆ ಹೊಂದಿಕೊಂಡಂತಿರುವ) . 
ಗದಗ. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : - ರೋಣ್ / ಮುಂಡರಗಿ / ನರಗುಂದ 

ಶಿರಹಟ್ಟಿ. 
54 . | ಹಾವೇರಿ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಹಾವೇರಿ ಜಿಲ್ಲೆ, ಹಾವೇರಿ 

ಹಾವೇರಿ ಜಿಲ್ಲೆ , ಹಾವೇರಿ. ( ಕಛೇರಿಗೆ ಹೊಂದಿಕೊಂಡಂತಿರುವ). 
55 . | ಹಾವೇರಿ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಹಾವೇರಿ ಉಪ ವಿಭಾಗ 
ನಿರ್ದೇಶಕರು, ಹಾವೇರಿ 

ಹಾವೇರಿ. ( ಕಛೇರಿಗೆ ಹೊಂದಿಕೊಂಡಂತಿರುವ). 
ಉಪ ವಿಭಾಗ, ಹಾವೇರಿ. 2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು :- ಹಿರೇಕೆರೂರು / ರಾಣಿಬೆನ್ನೂರು / 

ಬ್ಯಾಡಗಿ. 
| 56. | ಸವಣೂರು | ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಸವಣೂರು ಉಪ 
ನಿರ್ದೇಶಕರು, 

ವಿಭಾಗ , ಸವಣೂರು. (ಕಛೇರಿಗೆ 
ಸವಣೂರು ಉಪ ವಿಭಾಗ, ಹೊಂದಿಕೊಂಡಂತಿರುವ). 
ಸವಣೂರು. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :- ಹಾನಗಲ್ / ಶಿಗ್ಗಾಂವ್. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೮೯ 


58. | 


_ 1 | 2 
57. | ವಿಜಯಪುರ ಜಿಲ್ಲೆ | ಸಹಕಾರ ಸಂಘಗಳ ಲೆಕ್ಕ 

ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ವಿಜಯಪುರ ಜಿಲ್ಲೆ, ಲೆಕ್ಕ ಪರಿಶೋಧನಾ 

ವಿಜಯಪುರ ಜಿಲ್ಲೆ, ವಿಜಯಪುರ. | ವಿಜಯಪುರ, (ಕಛೇರಿಗೆ ಹೊಂದಿಕೊಂಡಂತಿರುವ) . ಜಂಟಿ ನಿರ್ದೇಶಕರು, 
ವಿಜಯಪುರ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 

ಬೆಳಗಾವಿ ವಿಭಾಗ, 
ಪರಿಶೋಧನಾ ಸಹಾಯಕ 
ಉಪ ವಿಭಾಗ 

ಸಹಾಯಕ ನಿರ್ದೇಶಕರ ಕಛೇರಿ, ವಿಜಯಪುರ ಉಪ 

ಬೆಳಗಾವಿ 
ನಿರ್ದೇಶಕರು, ವಿಜಯಪುರ ವಿಭಾಗ , ವಿಜಯಪುರ. (ಕಛೇರಿಗೆ 
ಉಪ ವಿಭಾಗ, ವಿಜಯಪುರ . ಹೊಂದಿಕೊಂಡಂತಿರುವ). 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು :- ಬಸವನ ಬಾಗೇವಾಡಿ/ ಮುದ್ದೇಬಿಹಾಳ್ . 
59. | ಇಂಡಿ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಇಂಡಿ ಉಪ ವಿಭಾಗ, 
ನಿರ್ದೇಶಕರು , ಇಂಡಿ ಉಪ ವಿಭಾಗ, ಇಂಡಿ. (ಕಛೇರಿಗೆ ಹೊಂದಿಕೊಂಡಂತಿರುವ) . 
ಇಂಡಿ. 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಸಿಂಧಗಿ ತಾಲ್ಲೂಕು, ಸಿಂಧಗಿ, 
60 . | ಬಾಗಲಕೋಟೆ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು,| ಉಪ ನಿರ್ದೇಶಕರ ಕಛೇರಿ, ಬಾಗಲಕೋಟೆ ಜಿಲ್ಲೆ, 

ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ. ಬಾಗಲಕೋಟೆ, (ಕಛೇರಿಗೆ ಹೊಂದಿಕೊಂಡಂತಿರುವ). 
61 , | ಬಾಗಲಕೋಟೆಉಪ | ಸಹಕಾರ ಸಂಘಗಳ ಲೆಕ್ಕ | 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಬಾಗಲಕೋಟೆಉಪ 
ನಿರ್ದೇಶಕರು, ಬಾಗಲಕೋಟೆಉಪ 1 ವಿಭಾಗ, ಬಾಗಲಕೋಟೆ, ( ಕಛೇರಿಗೆ 
ವಿಭಾಗ, ಬಾಗಲಕೋಟೆ. 

ಹೊಂದಿಕೊಂಡಂತಿರುವ). 
2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 

ತಾಲ್ಲೂಕುಗಳು : - ಹುನಗುಂದ | ಬಾದಾಮಿ . 
ಜಮಖಂಡಿ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಜಮಖಂಡಿ ಉಪ 
ನಿರ್ದೇಶಕರು, ಜಮಖಂಡಿ ವಿಭಾಗ, ಜಮಖಂಡಿ. ( ಕಛೇರಿಗೆ 
ಉಪ ವಿಭಾಗ, ಜಮಖಂಡಿ. ಹೊಂದಿಕೊಂಡಂತಿರುವ). 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : - ಮುಧೋಳ / ಬೀಳಗಿ, 
63 . | ಉತ್ತರ ಕನ್ನಡ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ಉತ್ತರ ಕನ್ನಡ ಜಿಲ್ಲೆ, 

ಉತ್ತರ ಕನ್ನಡ ಜಿಲ್ಲೆ , ಕಾರವಾರ , ಕಾರವಾರ. (ಕಛೇರಿಗೆ ಹೊಂದಿಕೊಂಡಂತಿರುವ). 
64, | ಕಾರವಾರ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಕಾರವಾರ ಉಪ 

ನಿರ್ದೇಶಕರು, ಕಾರವಾರ ಉಪ ವಿಭಾಗ, ಕಾರವಾರ, (ಕಛೇರಿಗೆ 
ವಿಭಾಗ, ಕಾರವಾರ. 

ಹೊಂದಿಕೊಂಡಂತಿರುವ). 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : - ಹಳಿಯಾಳ / ಜೋಯಿಡಾ. 
65. ಕುಮಟಾ 

ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ,ಕುಮಟಾ ಉಪ| 
ನಿರ್ದೇಶಕರು, ಕುಮಟಾ 

ವಿಭಾಗ,ಕುಮಟಾ (ಕಛೇರಿಗೆ ಹೊಂದಿಕೊಂಡಂತಿರುವ) . 
ಉಪ ವಿಭಾಗ, ಕುಮಟಾ. 2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : - ಅಂಕೋಲಾ/ ಹೊನ್ನಾವರ | | 
ಭಟ್ಕಳ. 


62 . 


೧೨೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


66 . 


ಶಿರಸಿ 
ಉಪ ವಿಭಾಗ 


67. | ಕಲಬುರ್ಗಿ ಜಿಲ್ಲೆ 


68 . 


ಕಲಬುರ್ಗಿ ಉಪ 
ವಿಭಾಗ 


ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಶಿರಸಿ ಉಪ ವಿಭಾಗ , ಲೆಕ್ಕ ಪರಿಶೋಧನಾ 
ನಿರ್ದೇಶಕರು, ಶಿರಸಿ 

ಶಿರಸಿ (ಕಛೇರಿಗೆ ಹೊಂದಿಕೊಂಡಂತಿರುವ). | ಜಂಟಿ ನಿರ್ದೇಶಕರು , 
ಉಪ ವಿಭಾಗ, ಶಿರಸಿ. 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಬೆಳಗಾವಿ ವಿಭಾಗ, 
ತಾಲ್ಲೂಕುಗಳು :- ಸಿದ್ದಾಪುರ / ಮುಂಡಗೋಡ| ಬೆಳಗಾವಿ 

ಯಲ್ಲಾಪುರ. 
ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ಕಲಬುರ್ಗಿ ಜಿಲ್ಲೆ, ಲೆಕ್ಕ ಪರಿಶೋಧನಾ 
ಕಲಬುರ್ಗಿ ಜಿಲ್ಲೆ , ಕಲಬುರ್ಗಿ. ಕಲಬುರ್ಗಿ ( ಕಛೇರಿಗೆ ಹೊಂದಿಕೊಂಡಂತಿರುವ). ಜಂಟಿ ನಿರ್ದೇಶಕರು, 
ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಕಲಬುರ್ಗಿ ವಿಭಾಗ, 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಕಲಬುರ್ಗಿ ಉಪ 

ಕಲಬುರ್ಗಿ. 
ನಿರ್ದೇಶಕರು, ಕಲಬುರ್ಗಿ 

ವಿಭಾಗ , ಕಲಬುರ್ಗಿ 
ಉಪ ವಿಭಾಗ , ಕಲಬುರ್ಗಿ. (ಕಛೇರಿಗೆ ಹೊಂದಿಕೊಂಡಂತಿರುವ). 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : 

ಆಳಂದ / ಜೇವರ್ಗಿ / ಅಫಜಲಪುರ. 
ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಸೇಡಂ ಉಪ ವಿಭಾಗ, 
ನಿರ್ದೇಶಕರು, ಸೇಡಂ 

ಸೇಡಂ ( ಕಛೇರಿಗೆ ಹೊಂದಿಕೊಂಡಂತಿರುವ). 
ಉಪ ವಿಭಾಗ, ಸೇಡಂ. 

2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : - ಚಿತ್ತಾಪುರ / ಚಿಂಚೋಳಿ. 


69. | ಸೇಡಂ 

ಉಪ ವಿಭಾಗ 


70 . | ಯಾದಗಿರಿ ಜಿಲ್ಲೆ ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಉಪ 

ಪರಿಶೋಧನಾ ಉಪ ನಿರ್ದೇಶಕರು, | ನಿರ್ದೇಶಕರ ಕಛೇರಿ, ಯಾದಗಿರಿ ಜಿಲ್ಲೆ, ಯಾದಗಿರಿ 

ಯಾದಗಿರಿ ಜಿಲ್ಲೆ, ಯಾದಗಿರಿ ( ಕಛೇರಿಗೆ ಹೊಂದಿಕೊಂಡಂತಿರುವ). 
71. . ಯಾದಗಿರಿ ಉಪ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ 
ವಿಭಾಗ 

ಪರಿಶೋಧನಾ ಸಹಾಯಕ ಪರಿಶೋಧಕರು, ಸಹಾಯಕ ನಿರ್ದೇಶಕರ ಕಛೇರಿ, 
ನಿರ್ದೇಶಕರು, ಯಾದಗಿರಿ 

ಯಾದಗಿರಿ ಉಪ ವಿಭಾಗ, ಯಾದಗಿರಿ ( ಕಛೇರಿಗೆ 
ಉಪ ವಿಭಾಗ, ಯಾದಗಿರಿ ಹೊಂದಿಕೊಂಡಂತಿರುವ) . 

2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು : - ಷಹಾಪುರ / ಸುರಪುರ. 
72 . ರಾಯಚೂರು ಜಿಲ್ಲೆ | ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ಪರಿಶೋಧನಾ ಉಪ ನಿರ್ದೇಶಕರು, | ಉಪ ನಿರ್ದೇಶಕರ ಕಛೇರಿ, ರಾಯಚೂರು ಜಿಲ್ಲೆ, 

ರಾಯಚೂರು ಜಿಲ್ಲೆ , ರಾಯಚೂರು.) ರಾಯಚೂರು, ( ಕಛೇರಿಗೆ ಹೊಂದಿಕೊಂಡಂತಿರುವ). 
ರಾಯಚೂರು ಉಪ ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ವಿಭಾಗ 

ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ರಾಯಚೂರುಉಪ 
ನಿರ್ದೇಶಕರು, ರಾಯಚೂರು ಉಪ | ವಿಭಾಗ, ರಾಯಚೂರು ( ಕಛೇರಿಗೆ 
ವಿಭಾಗ, ರಾಯಚೂರು. 

ಹೊಂದಿಕೊಂಡಂತಿರುವ) . 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕಪರಿಶೋಧಕರು, 

ಮಾನ್ವಿ ತಾಲ್ಲೂಕು, ಮಾನ್ವಿ, 
74. ಸಿಂಧನೂರು | ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಉಪ ವಿಭಾಗ ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಸಿಂಧನೂರು ಉಪ 

ನಿರ್ದೇಶಕರು , ಸಿಂಧನೂರು ವಿಭಾಗ , ಸಿಂಧನೂರು, (ಕಛೇರಿಗೆ 
ಉಪ ವಿಭಾಗ, ಸಿಂಧನೂರು. 

ಹೊಂದಿಕೊಂಡಂತಿರುವ) . 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :- ಲಿಂಗಸಗೂರು / ದೇವದುರ್ಗ. 


73 . 


| 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೯೧ 


_ 1 | 


2 


75. | ಕೊಪ್ಪಳ ಜಿಲ್ಲೆ 


76. | ಕೊಪ್ಪಳ 

ಉಪ ವಿಭಾಗ 


ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಸಹಕಾರ ಸಂಘಗಳ 
ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 

ಲೆಕ್ಕ ಪರಿಶೋಧನಾ 
ಕೊಪ್ಪಳ ಜಿಲ್ಲೆ, ಕೊಪ್ಪಳ (ಕಛೇರಿಗೆ ಹೊಂದಿಕೊಂಡಂತಿರುವ). 

ಜಂಟಿ ನಿರ್ದೇಶಕರು, 

ಕಲಬುರ್ಗಿ ವಿಭಾಗ, 
ಸಹಕಾರ ಸಂಘಗಳ ಲೆಕ್ಕ 1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 

ಕಲಬುರ್ಗಿ . 
ಪರಿಶೋಧನಾ ಸಹಾಯಕ ಸಹಾಯಕ ನಿರ್ದೇಶಕರ ಕಛೇರಿ, ಕೊಪ್ಪಳ ಉಪ 
ನಿರ್ದೇಶಕರು, ಕೊಪ್ಪಳ 

ವಿಭಾಗ, ಕೊಪ್ಪಳ ( ಕಛೇರಿಗೆ ಹೊಂದಿಕೊಂಡಂತಿರುವ). 
ಉಪ ವಿಭಾಗ, ಕೊಪ್ಪಳ. 2 . ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 

ತಾಲ್ಲೂಕುಗಳು :- ಯಲಬುರ್ಗಾ / ಗಂಗಾವತಿ / ಕುಷ್ಟಗಿ, 


77 . | ಬೀದರ್ ಜಿಲ್ಲೆ 


ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಉಪ ನಿರ್ದೇಶಕರು, ( ಉಪ ನಿರ್ದೇಶಕರ ಕಛೇರಿ, ಬೀದರ್ ಜಿಲ್ಲೆ, ಬೀದರ್‌. 
ಬೀದರ್ ಜಿಲ್ಲೆ, ಬೀದರ್‌. (ಕಛೇರಿಗೆ ಹೊಂದಿಕೊಂಡಂತಿರುವ). 


78 , | ಬೀದರ್ 


ಉಪ ವಿಭಾಗ 


ಸಹಕಾರ ಸಂಘಗಳ ಲೆಕ್ಕ 
ಪರಿಶೋಧನಾ ಸಹಾಯಕ 
ನಿರ್ದೇಶಕರು, ಬೀದರ್‌ ಉಪ 
ವಿಭಾಗ , ಬೀದರ್. 


1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 
ಸಹಾಯಕ ನಿರ್ದೇಶಕರ ಕಛೇರಿ, ಬೀದರ್ ಉಪ 
ವಿಭಾಗ , ಬೀದರ್, (ಕಛೇರಿಗೆ 
ಹೊಂದಿಕೊಂಡಂತಿರುವ). 


2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು : - ಭಾಲ್ಕಿ / ಹುಮ್ನಾಬಾದ್ / 
ಬಸವಕಲ್ಯಾಣ/ ಔರಾದ್. 


79. | ಬಳ್ಳಾರಿ ಜಿಲ್ಲೆ 


ಸಹಕಾರ ಸಂಘಗಳ ಲೆಕ್ಕ ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಪರಿಶೋಧನಾ ಉಪ ನಿರ್ದೇಶಕರು, ಉಪ ನಿರ್ದೇಶಕರ ಕಛೇರಿ, ಬಳ್ಳಾರಿ ಜಿಲ್ಲೆ , ಬಳ್ಳಾರಿ. 
ಬಳ್ಳಾರಿ ಜಿಲ್ಲೆ, ಬಳ್ಳಾರಿ . 

(ಕಛೇರಿಗೆ ಹೊಂದಿಕೊಂಡಂತಿರುವ). 


80. | ಬಳ್ಳಾರಿ 

ಉಪ ವಿಭಾಗ 


ಸಹಕಾರ ಸಂಘಗಳ ಲೆಕ್ಕ 
ಪರಿಶೋಧನಾ ಸಹಾಯಕ 
ನಿರ್ದೇಶಕರು, ಬಳ್ಳಾರಿ ಉಪ 
ವಿಭಾಗ, ಬಳ್ಳಾರಿ. 


1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಸಹಾಯಕ ನಿರ್ದೇಶಕರ ಕಛೇರಿ, ಬಳ್ಳಾರಿ ಉಪ ವಿಭಾಗ, 
ಬಳ್ಳಾರಿ, ( ಕಛೇರಿಗೆ ಹೊಂದಿಕೊಂಡಂತಿರುವ). 
2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ತಾಲ್ಲೂಕುಗಳು :- ಸಿರಗುಪ್ಪ / ಸಂಡೂರು. 


ಹೊಸಪೇಟೆ 


ಸಹಕಾರ ಸಂಘಗಳ ಲೆಕ್ಕ 
ಪರಿಶೋಧನಾ ಸಹಾಯಕ 
ನಿರ್ದೇಶಕರು , ಹೊಸಪೇಟೆ 


1. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, 
ಸಹಾಯಕ ನಿರ್ದೇಶಕರ ಕಛೇರಿ, ಹೊಸಪೇಟೆ 


ಉಪ ವಿಭಾಗ 


ಉಪ ವಿಭಾಗ, ಹೊಸಪೇಟೆ.(ಕಛೇರಿಗೆ 
ಹೊಂದಿಕೊಂಡಂತಿರುವ). 


ಉಪ ವಿಭಾಗ, ಹೊಸಪೇಟೆ. 


2. ಸಹಕಾರ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು , 
ತಾಲ್ಲೂಕುಗಳು : 
ಕೂಡ್ಲಿಗಿ / ಹೂವಿನ ಹಡಗಲಿ | 


ಹಗರಿಬೊಮ್ಮನಹಳ್ಳಿ. 


ಎಂ . ವೆಂಕಟೇಶ್ ಗೌಡ 

ನಿರ್ದೇಶಕರು , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ 


PR- 236 


೧೨೯೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ನೀಲಮ್ಮನಹಳ್ಳಿ, ಪಾವಗಡ ತಾಲ್ಲೂಕು 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ : ಸನಿ - 33 / ಸಮಾಪನೆ / 90 / 2014 - 15 , ದಿನಾಂಕ : 12 - 09 - 2014 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ನೀಲಮ್ಮನಹಳ್ಳಿ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಎಂ /I7833 /1990 -90, ದಿನಾಂಕ: 22 -10 -1991ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 4 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2) ( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1999 - 2000ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ :ಡೀಆರ್‌ಟಿ:ಸಮಾಪನೆ :ಸಿಆರ್113/ 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / ಸಿ. ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ನೀಲಮ್ಮನಹಳ್ಳಿ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಮೇಲ್ವಿಚಾರಕರು, ಪಾವಗಡ ತಾಲ್ಲೂಕು, ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟ ನಿ., ಚಿತ್ರದುರ್ಗ, ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09- 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR884 

ಸಹಕಾರ ಸಂಘಗಳ ಉಪ ನಿಬಂಧಕರು , 
Sc 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ವದನಕಲ್ಲು, ಪಾವಗಡ ತಾಲ್ಲೂಕು 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಮಧುಗಿರಿ ಉಪವಿಭಾಗ , ಮಧುಗಿರಿ ಇವರ ಪತ್ರದ 

- ಸಂಖ್ಯೆ: ಸನಿ - 33/ ಸಮಾಪನೆ/89/2014- 15, ದಿನಾಂಕ : 12 - 09 -2014 
2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 


12 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೯೩ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ವದನಕಲ್ಲು, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಎಂ /17835 /1990 - 90, ದಿನಾಂಕ: 23 -10 -1991ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 9 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ , ಮಧುಗಿರಿ ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2006 - 07ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ , ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


( 2014 


14 


ಸಂಖ್ಯೆ :ಡಿಆರ್‌ಟಿ:ಸಮಾಪನೆ:ಸಿಆರ್ 121/2014 - 15 , ದಿನಾಂಕ : 18- 09 - 2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 (2 )( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / ಸಿ.ಎಲ್. ಎಂ ./2008, ದಿನಾಂಕ: 27 - 05 -2010 ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ವದನಕಲ್ಲು, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ , ಇದನ್ನು 
ಸಮಾಪನೆಗೊಳಿಸಿ, ಮೇಲ್ವಿಚಾರಕರು , ಪಾವಗಡ ತಾಲ್ಲೂಕು, ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟ ನಿ., ಚಿತ್ರದುರ್ಗ, ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ . ಪ್ರಕಾಶ್ 
PR 885 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ತಿರುಮಣಿ, ಪಾವಗಡ ತಾಲ್ಲೂಕು 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

- ಸಂಖ್ಯೆ : ಸನಿ - 33 /ಸಮಾಪನೆ/ 88 /2014 - 15 , ದಿನಾಂಕ : 12 - 09 - 2014 

- ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ತಿರುಮಣಿ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಎಂ178310990 - 90, ದಿನಾಂಕ: 22 - 10 -1991ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ , ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 10 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 (2 )( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ರವರು 
ಉಲ್ಲೇಖ (1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1996- 1997ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 


೧೨೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ: ಸಮಾಪನೆ:ಸಿಆರ್‌116/ 2014 - 15 , ದಿನಾಂಕ : 18 - 09 - 2014 


ಜಿ . ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / ಸಿ.ಎಲ್. ಎಂ ./2008, ದಿನಾಂಕ: 27 - 05 -2010 ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ತಿರುಮಣಿ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, 
ಮೇಲ್ವಿಚಾರಕರು, ಪಾವಗಡ ತಾಲ್ಲೂಕು, ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟ ನಿ., ಚಿತ್ರದುರ್ಗ, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ 
ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 886 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಶ್ರೀ ಬನಶಂಕರಿ ಕುರಿ ಸಾಕಾಣಿಕೆದಾರರ ಸಹಕಾರ ಸಂಘ ನಿ., ಪಾವಗಡ ಸಂಘವನ್ನು 

ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ - 33 /ಸಮಾಪನೆ/ 92 /2014 - 15 , ದಿನಾಂಕ : 12 - 09 - 2014 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ಬನಶಂಕರಿ ಕುರಿ ಸಾಕಾಣಿಕೆದಾರರ ಸಹಕಾರ ಸಂಘ ನಿ., ಪಾವಗಡ, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ 
ಸಂಖ್ಯೆ : ಎಆರ್‌ಎಂ /29409 /2000 - 01 , ದಿನಾಂಕ: 15 - 01 - 2001ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 6 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ರವರು 
ಉಲ್ಲೇಖ (3) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2004 - 05ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ , ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌ಟಿ: ಸಮಾಪನೆ:ಸಿಆರ್118 /2014 -15, ದಿನಾಂಕ : 18 -09 - 2014 
ಜಿ. ಪ್ರಕಾಶ್ , ಕೆ.ಸಿ. ಎಸ್ ., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2 ) ( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ / ಸಿ .ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ ದತ್ತವಾಗಿರುವ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೯೫ 


ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಬನಶಂಕರಿ ಕುರಿ ಸಾಕಾಣಿಕೆದಾರರ ಸಹಕಾರ ಸಂಘ ನಿ., ಪಾವಗಡ, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಪಾವಗಡ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 -2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 887 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಬೇವಿನಹಳ್ಳಿ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಶಿರಾ 

ತಾಲ್ಲೂಕು, ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ : ಸನಿ - 33 /ಸಮಾಪನೆ /88/ 2014 -15 , ದಿನಾಂಕ : 12 - 09 - 2014 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 -2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಬೇವಿನಹಳ್ಳಿ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ : ಎಆರ್‌ ಎಂ /17831 / 990 - 90, ದಿನಾಂಕ: 22 -10 -1991 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 3 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2009 - 10ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್120/2014 - 15 , ದಿನಾಂಕ : 18 - 09 -2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ ಸಿ.ಎಲ್. ಎಂ ./2008 , ದಿನಾಂಕ: 27 -05 - 2010 ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ ಬೇವಿನಹಳ್ಳಿ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, 
ಇದನ್ನು ಸಮಾಪನೆಗೊಳಿಸಿ , ಸಹಕಾರ ಅಭಿವೃದ್ಧಿ ಅಧಿಕಾರಿ, ಶಿರಾ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 888 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 


೧೨೯೬ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ವೈ .ಎನ್. ಹೊಸಕೋಟೆ, ಪಾವಗಡ 

ತಾಲ್ಲೂಕು, ತುಮಕೂರು ಜಿಲ್ಲೆ, ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ : ಸನಿ - 33 / ಸಮಾಪನೆ/91/2014 - 15 , ದಿನಾಂಕ : 12 - 09 - 2014 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ವೈ .ಎನ್ . ಹೊಸಕೋಟೆ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ : ಎಆರ್‌ಟಿ 33/9241958 - 59 , ದಿನಾಂಕ: 02 - 06 -1959 ರಲ್ಲಿ ಸಹಾಯಕ ನಿಬಂಧಕರು , ಮಧುಗಿರಿ ಉಪವಿಭಾಗ, ಮಧುಗಿರಿ 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 9 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (3) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2005- 06ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ :ಡೀಆರ್‌ಟಿ:ಸಮಾಪನೆ :ಸಿಆರ್119 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ. ಎಸ್ ., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ವೈ .ಎನ್. ಹೊಸಕೋಟೆ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ , ಪಾವಗಡ, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 889 

ಸಹಕಾರ ಸಂಘಗಳ ಉಪ ನಿಬಂಧಕರು, 
Sc 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : 


ಸ್ಥಗಿತಗೊಂಡಿರುವ ಕೃಷ್ಣ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., 
ಯರಮಾದನಹಳ್ಳಿ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಸಂಘವನ್ನು ಋಣ ಸಮಾಪನೆಗೊಳಿಸಿ 
ಆದೇಶಿಸುವ ಕುರಿತು 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ - 33 /ಸಮಾಪನೆ/94 /2014 - 15, ದಿನಾಂಕ : 12 - 09 - 2014 
2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 20 -05 - 2014 


ಉಲ್ಲೇಖ : 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೨೯೭ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಕೃಷ್ಣ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಯರಮಾದನಹಳ್ಳಿ , ಶಿರಾ ತಾಲ್ಲೂಕು, ತುಮಕೂರು 
ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಎಆರ್‌ಎಂ /264811999 - 2000, ದಿನಾಂಕ: 27 - 02 - 2000 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ 
ಉಪವಿಭಾಗ, ಮಧುಗಿರಿ ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು ಸುಮಾರು 3 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ 
ಕಲಂ 72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2004 - 05ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ:ಡಿಆರ್‌ಟಿ:ಸಮಾಪನೆ: ಸಿಆರ್126 /2014 - 15, ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ. ಎಸ್ ., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕೃಷ್ಣ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಯರಮಾದನಹಳ್ಳಿ, ಶಿರಾ 
ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ಶಿರಾ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ 
ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ . ಪ್ರಕಾಶ್ 
PR 890 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಕನಕದಾಸ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., 

ನಿಡಗಟ್ಟೆ, ಶಿರಾ ತಾಲ್ಲೂಕು, ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಮಧುಗಿರಿ ಉಪವಿಭಾಗ , ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ - 33 /ಸಮಾಪನೆ / /2014 - 15 , ದಿನಾಂಕ : 12 - 09 - 2014 

- ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಕನಕದಾಸ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ನಿಡಗಟ್ಟೆ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, 
ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಎಆರ್‌ಎಂ /19402 /1998 -1999, ದಿನಾಂಕ: 14 - 01 -1999 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ಇವರಿಂದ ನೋಂದಣಿಯಾಗಿರುತ್ತದೆ . ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 3 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2004 - 05ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 


ಡಿ 


೧೨೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್129 / 2014 - 15, ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ / ಸಿ. ಎಲ್ . ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕನಕದಾಸ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ನಿಡಗಟ್ಟೆ, ಶಿರಾ ತಾಲ್ಲೂಕು, 
ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ಶಿರಾ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ 
ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 891 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಗರಣಿ, ಮಧುಗಿರಿ ತಾಲ್ಲೂಕು, ಸಂಘವನ್ನು 

ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ - 33 /ಸಮಾಪನೆ /101 /2014 - 15, ದಿನಾಂಕ : 12 - 09 - 2014 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಗರಣಿ , ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ , ಈ ಸಹಕಾರ ಸಂಘವು ಕ್ರಮ 
ಸಂಖ್ಯೆ : ಎಆರ್‌ಎಂ /17840 /1990 - 90 , ದಿನಾಂಕ: 20 - 05 - 1991 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ . ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 3 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2) ( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ರವರು ಉಲ್ಲೇಖ 
(1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2005 - 06ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ: ಸಿಆರ್124 / 2014 -15, ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ . ಸಿ .ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2) ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ / ಸಿ.ಎಲ್. ಎಂ ./2008, ದಿನಾಂಕ: 27 - 05 -2010 ರಲ್ಲಿ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೧೨೯೯ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ., ಗರಣಿ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು , ಮಧುಗಿರಿ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 -2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 892 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಶ್ರೀ ಸೌಭಾಗ್ಯ ಲಕ್ಷ್ಮೀ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಮಧುಗಿರಿ, 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ - 33 /ಸಮಾಪನೆ100 /2014 -15, ದಿನಾಂಕ : 12 - 09 -2014 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 20 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ಸೌಭಾಗ್ಯ ಲಕ್ಷ್ಮೀ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಮಧುಗಿರಿ, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಎಂ/ 40922 /2010 -11, ದಿನಾಂಕ: 19 - 01 - 1999 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 3 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು ನೋಂದಣಿಯಾದಗಿನಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್‌122 / 2014 - 15, ದಿನಾಂಕ : 18 - 09 - 2014 


ಜಿ. ಪ್ರಕಾಶ್ , ಕೆ. ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ಸಿ.ಎಲ್. ಎಂ ./2008 , ದಿನಾಂಕ: 27 -05- 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಸೌಭಾಗ್ಯ ಲಕ್ಷ್ಮೀ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ., ಮಧುಗಿರಿ , ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ಮಧುಗಿರಿ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 -2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 893 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 


೧೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಶ್ರೀ ಮಹಾಲಕ್ಷ್ಮೀ ವಿವಿದೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆ, ಕೊರಟಗೆರೆ 

ತಾಲ್ಲೂಕು ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ : ಸನಿ - 33 /ಸಮಾಪನೆ/86 /2014 - 15, ದಿನಾಂಕ : 12 - 09 - 2014 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ಮಹಾಲಕ್ಷ್ಮೀ ವಿವಿದೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆಗೆ, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ 
ಸಂಖ್ಯೆ: ಎಆರ್‌ಎಂ/35021 /2004 - 05, ದಿನಾಂಕ: 21 - 02 - 2005 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 4 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2 )( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2010 - 11 ರಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ 
ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾರೆ. ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ :ಡೀಆರ್‌ಟಿ:ಸಮಾಪನೆ :ಸಿಆರ್117/ 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಮಹಾಲಕ್ಷ್ಮೀ ವಿವಿದೋದ್ದೇಶ ಸಹಕಾರ ಸಂಘ ನಿ., ಕೊರಟಗೆರೆಗೆ ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಸಹಕಾರ 
ಅಭಿವೃದ್ಧಿ ಅಧಿಕಾರಿ , ಕೊರಟಗೆರೆ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ . ಪ್ರಕಾಶ್ 
PR 894 

ಸಹಕಾರ ಸಂಘಗಳ ಉಪ ನಿಬಂಧಕರು, 
Sc 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಅಮಲ ಬಳಕೆದಾರರ ಸಹಕಾರ ಸಂಘ ನಿ., ಅಮಲಗೊಂದಿ, ಶಿರಾ ತಾಲ್ಲೂಕು 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ - 33 / ಸಮಾಪನೆ/96/2014 - 15 , ದಿನಾಂಕ : 12 - 09 - 2014 
2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೦೧ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಅಮಲ ಬಳಕೆದಾರರ ಸಹಕಾರ ಸಂಘ ನಿ., ಅಮಲಗೊಂದಿ , ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ 
ಸಂಖ್ಯೆ : ಎಆರ್‌ಎಂ/193731992 - 93, ದಿನಾಂಕ: 05 - 05 -1993 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸುಮಾರು 4 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1999 - 2000 ರಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ 
ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ:ಡಿಆರ್‌ಟಿ:ಸಮಾಪನೆ:ಸಿಆರ್1281/ 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ . ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72(2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ ಸಿ.ಎಲ್. ಎಂ ./2008, ದಿನಾಂಕ: 27 -05 -2010 ರಲ್ಲಿ 

ಗಿಸಿ ಅಮಲ ಬಳಕೆದಾರರ ಸಹಕಾರ ಸಂಘ ನಿ ., ಅಮಲಗೊಂದಿ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಶಿರಾ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 

ರೆ , ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 -2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 895 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : 


ಉಲ್ಲೇಖ : 


ಸ್ಥಗಿತಗೊಂಡಿರುವ ಪರಿಶಿಷ್ಟಜಾತಿ ಕಲ್ಲುಕುಟಿಗರ ಸಹಕಾರ ಸಂಘ ನಿ., ತಾವರೆಕೆರೆ, ಶಿರಾ ತಾಲ್ಲೂಕು 
ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ : ಸನಿ - 33 / ಸಮಾಪನೆ/97/ 2014 - 15 , ದಿನಾಂಕ : 12 - 09 - 2014 
2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 -2014 


ಪ್ರಸ್ತಾವನೆ: 


ಸ್ಥಗಿತಗೊಂಡಿರುವ ಪರಿಶಿಷ್ಟಜಾತಿ ಕಲ್ಲುಕುಟಿಗರ ಸಹಕಾರ ಸಂಘ ನಿ., ತಾವರೆಕೆರೆ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ ಎಂ / 9378 /1992 - 93 , ದಿನಾಂಕ: 10 -12 -1993 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 3 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2) ( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು ನೋಂದಣಿಯಾದಾಗಿನಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 


೧೩೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ: ಸಮಾಪನೆ:ಸಿಆರ್‌131 / 2014 - 15 , ದಿನಾಂಕ : 18 - 09 - 2014 


ಜಿ. ಪ್ರಕಾಶ್ , ಕೆ.ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಪರಿಶಿಷ್ಟಜಾತಿ ಕಲ್ಲುಕುಟಿಗರ ಸಹಕಾರ ಸಂಘ ನಿ., ತಾವರೆಕೆರೆ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಶಿರಾ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 896 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

- ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಮಿಡಿಗೇಶಿ ಹೋಬಳಿ ಉಪಾಧ್ಯಾಯರ ಸಹಕಾರ ಸಂಘ ನಿ., ಮಿಡಿಗೇಶಿ, ಮಧುಗಿರಿ 

ತಾಲ್ಲೂಕು, ತುಮಕೂರು ಜಿಲ್ಲೆ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ : ಸನಿ - 33 / ಎಂಕೆಟಿ:ಸಿಆರ್‌71/ ಸ್ಥಗಿತ/ 2014 - 15 , ದಿನಾಂಕ : 28 - 08 - 2014 

2) ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 19 - 05 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಮಿಡಿಗೇಶಿ ಹೋಬಳಿ ಉಪಾಧ್ಯಾಯರ ಸಹಕಾರ ಸಂಘ ನಿ., ಮಿಡಿಗೇಶಿ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ : ಎಆರ್‌ಟಿ/33/ ನೋಂದಣಿ/822 /1958 - 59, ದಿನಾಂಕ: 19 - 01 - 1959 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 10 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 (2 )( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1998 - 99ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ :ಸಿಆ‌97/ 2014 - 15 , ದಿನಾಂಕ : 30 - 08 -2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಮಿಡಿಗೇಶಿ ಹೋಬಳಿ ಉಪಾಧ್ಯಾಯರ ಸಹಕಾರ ಸಂಘ ನಿ., ಮಿಡಿಗೇಶಿ, ಮಧುಗಿರಿ ತಾಲ್ಲೂಕು, ತುಮಕೂರು 
ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಾಯಕ ನಿಬಂಧಕರ ಕಛೇರಿ, ಮಧುಗಿರಿ ಉಪವಿಭಾಗ, ಮಧುಗಿರಿ, ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೦೩ 


ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 899 

ಸಹಕಾರ ಸಂಘಗಳ ಉಪ ನಿಬಂಧಕರು , 
Sc 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಇಂಡಸ್ಟ್ರಿಯಲ್ ಬಳಕೆದಾರರ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ 

ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರದ ಸಂಖ್ಯೆ : ಸನಿ - 32 /ಸಮಾಪನೆ/8 /2014 - 15 , ದಿನಾಂಕ : 30 - 08 - 2014 

ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಇಂಡಸ್ಟ್ರಿಯಲ್ ಬಳಕೆದಾರರ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್ - 32/ ನೋಂದಣಿ/ 21941993- 94, ದಿನಾಂಕ: 14 - 05 - 1993 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 15 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2 )( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1997 - 98ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾರೆ. ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌ಟಿ:ಸಮಾಪನೆ :ಸಿಆರ್‌110/ 2014 - 15, ದಿನಾಂಕ : 30 - 08 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಇಂಡಸ್ಟ್ರಿಯಲ್ ಬಳಕೆದಾರರ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಉಪವಿಭಾಗ , ತುಮಕೂರು ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 


PR901 
SC 15 


ಜಿ. ಪ್ರಕಾಶ್ 
ಸಹಕಾರ ಸಂಘಗಳ ಉಪ ನಿಬಂಧಕರು , 

ತುಮಕೂರು ಜಿಲ್ಲೆ, ತುಮಕೂರು 


೧೩೦೪ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಎಫ್.ಸಿ.ಐ. ಲೇಬರ್ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ ಈ 

ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರದ ಸಂಖ್ಯೆ: ಸನಿ - 32 /ಸಮಾಪನೆ /07 /2014 -15, ದಿನಾಂಕ : 30 - 08 - 2014 

2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಎಫ್ .ಸಿ. ಐ. ಲೇಬರ್ ಸಹಕಾರ ಸಂಘ ನಿ., ತುಮಕೂರು, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : ಎಆರ್‌ 
32 / ನೋಂದಣಿ/12195 /1993 - 94 , ದಿನಾಂಕ: 30 - 06 - 1993 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 14 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2001 -02ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್102 / 2014 - 15, ದಿನಾಂಕ : 30 - 08 - 2014 
ಜಿ , ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 (2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಎಫ್ . ಸಿ. ಐ . ಲೇಬರ್ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ, 
ಸಹಕಾರ ಸಂಘಗಳ ನಿರೀಕ್ಷಕರು, ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ 
ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 


PR902 
SC 15 


ಜಿ. ಪ್ರಕಾಶ್ 
ಸಹಕಾರ ಸಂಘಗಳ ಉಪ ನಿಬಂಧಕರು, 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : 


ಉಲ್ಲೇಖ : 


ಸ್ಥಗಿತಗೊಂಡಿರುವ ಸರ್ಕಾರಿ ಡಿ ದರ್ಜೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ತುಮಕೂರು, 
ತುಮಕೂರು ಜಿಲ್ಲೆ ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ , ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 /ಸಮಾಪನೆ/11 /2014 - 15 , ದಿನಾಂಕ : 30 - 08 - 2014 
2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೦೫ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಸರ್ಕಾರಿ ಡಿ ದರ್ಜೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ತುಮಕೂರು, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್ -32 / ನೋಂದಣಿ /5755 /1979 - 80, ದಿನಾಂಕ: 09 - 02 - 1979 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 17 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 (2 )( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ 
(1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1997 - 98ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ 105/ 2014 - 15, ದಿನಾಂಕ : 30 -08 - 2014 
ಜಿ. ಪ್ರಕಾಶ್ , ಕೆ . ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2 )( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಸರ್ಕಾರಿ ಡಿ ದರ್ಜೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 

ರೆ , ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

- ಜಿ. ಪ್ರಕಾಶ್ 
PR 903 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


G 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬ್ಯಾಟಪ್ಪನಪಾಳ್ಯ , ಗುಬ್ಬಿ ತಾಲ್ಲೂಕು ಈ 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ : ಸನಿ - 32 /ಸಮಾಪನೆ /12 /2014 - 15 , ದಿನಾಂಕ : 30 - 08 - 2014 

2) ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13- 07 - 2012 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬ್ಯಾಟಪ್ಪನಪಾಳ್ಯ , ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್‌ಟಿ32 / ನೋಂದಣಿ/ 2168 /1990- 91 , ದಿನಾಂಕ: 02 - 05 - 1991ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು 2004ನೇ ಸಾಲಿನಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 (2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, 
ತುಮಕೂರು ರವರು ಉಲ್ಲೇಖ (1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2000 - 01ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ , ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 


೧೩೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ:ಡಿಆರ್‌ಟಿ: ಸಮಾಪನೆ :ಸಿಆರ್104 / 2014 - 15 , ದಿನಾಂಕ : 30 - 08 - 2014 
ಜಿ . ಪ್ರಕಾಶ್ , ಕೆ. ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 (2 )( ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬ್ಯಾಟಪ್ಪನಪಾಳ್ಯ , ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ, 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗುಬ್ಬಿ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ 
ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ 
ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು 
ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು 
ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 904 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ 

5 , 2ನೇ ಮಹಡಿ, 
ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಕೇಂದ್ರ ಬೆಳೆಗಾರರ ಸಂಶೋಧನಾ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಹಿರೇಹಳ್ಳಿ, 

ತುಮಕೂರು ತಾಲ್ಲೂಕು ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ, 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 /ಸಮಾಪನೆ / /2014 -15, ದಿನಾಂಕ : 17 - 09 - 2014 

2) ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 13 - 07 -2012 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಕೇಂದ್ರ ಬೆಳೆಗಾರರ ಸಂಶೋಧನಾ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಹಿರೇಹಳ್ಳಿ, ತುಮಕೂರು ತಾಲ್ಲೂಕು ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ: ಎಆರ್‌ಟಿ/4325 /75 -76, ದಿನಾಂಕ: 30 -11 -1975ಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ರವರು ಉಲ್ಲೇಖ (1) ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಚೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ , ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ :ಡಿಆರ್‌ಟಿ:ಸಮಾಪನೆ: ಸಿಆರ್ - 155 /2014 -15, ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕೇಂದ್ರ ಬೆಳೆಗಾರರ ಸಂಶೋಧನಾ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಹಿರೇಹಳ್ಳಿ , ತುಮಕೂರು ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೦೭ 


ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ- ಜವಾಬ್ದಾರಿ ತಃಖ್ಯೆಯ 
ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ 
ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 -2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 908 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ನಿರಂತರ ಪತ್ತಿನ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಂಘವನ್ನು ಋಣ 

ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 


ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ : ಸನಿ - 32 /ಸಮಾಪನೆ / /2014 - 15 , ದಿನಾಂಕ : 17 - 09 - 2014 

2) ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14 - 09 -2014 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ನಿರಂತರ ಪತ್ತಿನ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : 
ಎಆರ್ - 32/ 34842 /2005 - 06 ದಿನಾಂಕ: 05 - 06 - 2005ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2) ( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (3) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 162 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ. ಎಸ್ ., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ನಿರಂತರ ಪತ್ತಿನ ಸಹಕಾರ ಸಂಘ ನಿಯಮಿತ, ತುಮಕೂರು ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ 
ಹಿರಿಯ ನಿರೀಕ್ಷಕರು, ದಾವಾ ಶಾಖೆ, ಸಹಕಾರ ಸಂಘಗಳ ಉಪ ನಿರೀಕ್ಷಕರ ಕಛೇರಿ, ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ 
ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ 
ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ 
ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ , ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 


PR 909 
SC 15 


ಜಿ. ಪ್ರಕಾಶ್ 
ಸಹಕಾರ ಸಂಘಗಳ ಉಪ ನಿಬಂಧಕರು , 
ತುಮಕೂರು ಜಿಲ್ಲೆ, ತುಮಕೂರು 


೧೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 
ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಕಡಬ, ಗುಬ್ಬಿ ತಾಲ್ಲೂಕು ಈ 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ : ಸನಿ - 32/ಸಮಾಪನೆ / /2014 - 15 , ದಿನಾಂಕ : 17 - 09 - 2014 

2) ಉದಯವಾಣಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 14 - 09 - 2014 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಕಡಬ , ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್‌ಟಿ/5720 / 979 - 80 , ದಿನಾಂಕ: 30 - 06 - 1979ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (3) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ -146/2014 - 15, ದಿನಾಂಕ : 18 - 09 -2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಕಡಬ , ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು 
ಸಮಾಪನೆಗೊಳಿಸಿ, ಮೇಲ್ವಿಚಾರಕರು ಹಾಲು ಒಕ್ಕೂಟ, ಗುಬ್ಬಿ, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ 
ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ. 
ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ , ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 910 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : 


ಉಲ್ಲೇಖ : 


ಸ್ಥಗಿತಗೊಂಡಿರುವ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಾಗವಲ್ಲಿ, ತುಮಕೂರು 
ತಾಲ್ಲೂಕು ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ : ಸನಿ - 32 /ಸಮಾಪನೆ / / 2014 - 15 , ದಿನಾಂಕ : 17 - 09 - 2014 
ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14 - 09 - 2014 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೦೯ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಾಗವಲ್ಲಿ, ತುಮಕೂರು ತಾಲ್ಲೂಕು ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಟಿ/2980 /1975 - 76, ದಿನಾಂಕ: 18 - 07 - 1975ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ -157 /2014 - 15, ದಿನಾಂಕ : 18 - 09 -2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ /ಸಿ.ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ನಾಗವಲ್ಲಿ, ತುಮಕೂರು ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು 
ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 911 . 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : ಸ್ಥಗಿತಗೊಂಡಿರುವ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಹೆಣ್ಣೂರು, ತುಮಕೂರು 

ತಾಲ್ಲೂಕು ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 /ಸಮಾಪನೆ/ /2014 - 15 , ದಿನಾಂಕ : 17 - 09 - 2014 

2) ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14 - 09 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಹೆಣ್ಣೂರು, ತುಮಕೂರು ತಾಲ್ಲೂಕು ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್‌ಟಿ/ 180/65 - 66, ದಿನಾಂಕ: 21- 01 -1966ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 (2 )( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 


೧೩೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾರೆ. ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ: ಸಮಾಪನೆ:ಸಿಆರ್ - 156 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ .ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಹೆಣ್ಣೂರು, ತುಮಕೂರು ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು 
ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR912 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಮಲ್ಲೇನಹಳ್ಳಿ, ತುಮಕೂರು ತಾಲ್ಲೂಕು 

ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 / ಸಮಾಪನೆ/ /2014 - 15, ದಿನಾಂಕ : 17 - 09 - 2014 

2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14 - 09 - 2014 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಮಲ್ಲೇನಹಳ್ಳಿ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. ಈ ಸಹಕಾರ 
ಸಂಘವು 

ಕ್ರಮ ಸಂಖ್ಯೆ: ಎಆರ್‌ಟಿ /24525/2000 - 01, ದಿನಾಂಕ: 31- 03 - 2000 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರುಉಪವಿಭಾಗ, 
ತುಮಕೂರು ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪಿಯು ತಾಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. 
ಕಾರ್ಯಚಟುವಟಿಕೆಗಳು ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ 
(1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 158/ 2014 - 15 , ದಿನಾಂಕ : 18 - 09 - 2014 
ಜಿ . ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ. ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಮಲ್ಲೇನಹಳ್ಳಿ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 
ಇದನ್ನು ಸಮಾಪನೆಗೊಳಿಸಿ, ಮೇಲ್ವಿಚಾರಕರು ಹಾಲು ಒಕ್ಕೂಟ, ತುಮಕೂರು ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೧೧ 


ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ- ಜವಾಬ್ದಾರಿ ತಃಖ್ಯೆಯ 
ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ 
ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR913 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : ಸ್ಥಗಿತಗೊಂಡಿರುವ ಗೋಪಾಲಕೃಷ್ಣಸ್ವಾಮಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಕ್ಯಾತ್ಸಂದ್ರ, 

ತುಮಕೂರು ತಾಲ್ಲೂಕು ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 / ಸಮಾಪನೆ/ /2014 - 15 , ದಿನಾಂಕ : 17 - 09 - 2014 
2 ) ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14 - 09 - 2014 


ಪ್ರಸ್ತಾವನೆ: 


ಸ್ಥಗಿತಗೊಂಡಿರುವ ಗೋಪಾಲಕೃಷ್ಣಸ್ವಾಮಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಕ್ಯಾತ್ಸಂದ್ರ, ತುಮಕೂರು ತಾಲ್ಲೂಕು ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್‌ಟಿ 32/1221/1961-62, ದಿನಾಂಕ : 07 -06- 1961 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ . 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 159 /2014 - 15 , ದಿನಾಂಕ : 18 - 09 - 2014 


ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / ಸಿ.ಎಲ್. ಎಂ ./2008, ದಿನಾಂಕ: 27 - 05 -2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಗೋಪಾಲಕೃಷ್ಣಸ್ವಾಮಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ಕ್ಯಾತ್ಸಂದ್ರ, ತುಮಕೂರು ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ. 
ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ , ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 


PR914 
SC 15 


ಜಿ. ಪ್ರಕಾಶ್ 
ಸಹಕಾರ ಸಂಘಗಳ ಉಪ ನಿಬಂಧಕರು, 

ತುಮಕೂರು ಜಿಲ್ಲೆ, ತುಮಕೂರು 


೧೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 
ವಿಷಯ : ಸ್ಥಗಿತಗೊಂಡಿರುವ ಮಹೇಶ್ವರಿ ವಿವಿದೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ, ತುಮಕೂರು ಈ 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ : ಸನಿ - 32 /ಸಮಾಪನೆ / /2014 -15 , ದಿನಾಂಕ : 17 - 09 - 2014 

ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಮಹೇಶ್ವರಿ ವಿವಿದೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಟಿ/12124 /86 - 87, ದಿನಾಂಕ: 12 -03 -1986 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ. ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ: ಸಿಆರ್ -160 /2014 - 15 , ದಿನಾಂಕ : 18 - 09 - 2014 


ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ , ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ. ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಮಹೇಶ್ವರಿ ವಿವಿದೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ, ತುಮಕೂರು ಇದನ್ನು ಸಮಾಪನೆಗೊಳಿಸಿ, 
ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ 
ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ. 
ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ , ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR915 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : 


ಉಲ್ಲೇಖ : 


ಸ್ಥಗಿತಗೊಂಡಿರುವ ತುಮಕೂರು ಸಿಲ್ಕ್ ರೀಲರ್ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಂಘವನ್ನು 
ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32/ಸಮಾಪನೆ / /2014 - 15, ದಿನಾಂಕ : 17 - 09 -2014 
ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14 - 09 - 2014 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೧೩ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ತುಮಕೂರು ಸಿಲ್ಕ್ ರೀಲರ್ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಟಿ /12183 /92 - 93, ದಿನಾಂಕ: 02 -11 -1993 ರಲ್ಲಿ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪಿಯು ತಾಲೂಕು ಮಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1)ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 161 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008, ದಿನಾಂಕ : 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ತುಮಕೂರು ಸಿಲ್ಕ್ ರೀಲರ್‌ ಸಹಕಾರ ಸಂಘ ನಿಯಮಿತ, ತುಮಕೂರು ಇದನ್ನು ಸಮಾಪನೆಗೊಳಿಸಿ , ಸಹಕಾರ 
ಸಂಘಗಳ ಹಿರಿಯ ನಿರೀಕ್ಷಕರು , ಯಶಸ್ವಿನಿ ಶಾಖೆ, ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ 
ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು 
ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ 
ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, 
ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 916 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : 


ಉಲ್ಲೇಖ : 


ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಹೊಸಹಳ್ಳಿ, ತುಮಕೂರು ತಾಲ್ಲೂಕು 
ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 /ಸಮಾಪನೆ/ /2014 - 15, ದಿನಾಂಕ : 17 - 09 - 2014 
ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 


ಪ್ರಸ್ತಾವನೆ: 


ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಹೊಸಹಳ್ಳಿ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ: ಎಆರ್‌ಟಿ/12139 /1987 -88, ದಿನಾಂಕ: 19 -11-1987 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2 ) ( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 


೧೩೧೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾರೆ. ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ:ಸಿಆರ್ - 150 / 2014 - 15, ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಹೊಸಹಳ್ಳಿ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ 
ಇದನ್ನು ಸಮಾಪನೆಗೊಳಿಸಿ, ಮೇಲ್ವಿಚಾರಕರು, ಹಾಲು ಒಕ್ಕೂಟ, ತುಮಕೂರು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ 
ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ 
ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ , ಅನುಮೋದನೆ 
ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR917 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಗಳು 
ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೀಚನಹಳ್ಳಿ , ಕುಣಿಗಲ್ ತಾಲ್ಲೂಕು ಈ 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

- ಪತ್ರ ಸಂಖ್ಯೆ: ಸನಿ - 32 /ಸಮಾಪನೆ/ /2014 - 15 , ದಿನಾಂಕ : 17 - 09 - 2014 

2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 -2012 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೀಚನಹಳ್ಳಿ, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಟಿ/28544 /2000 - 01 , ದಿನಾಂಕ: 31 - 03 - 2001 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1)ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ , ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 147 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೀಚನಹಳ್ಳಿ, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಇದನ್ನು ಸಮಾಪನೆಗೊಳಿಸಿ, ಮೇಲ್ವಿಚಾರಕರು , ಹಾಲು ಒಕ್ಕೂಟ, ಗುಬ್ಬಿ , ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೧೫ 


ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು 
ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR918 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ಇವರ ಕಾರ್ಯಾಲಯದ ನಡವಳಿಗಳು 
ವಿಷಯ : ಸ್ಥಗಿತಗೊಂಡಿರುವ ಗಾಯಿತ್ರಿ ತೆಂಗಿನ ನಾರಿನ ಸಹಕಾರ ಸಂಘ ನಿಯಮಿತ, ಕೊಡಿಯಾಲ, ಗುಬ್ಬಿ ತಾಲ್ಲೂಕು 

ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 / ಸಮಾಪನೆ/ /2014 - 15, ದಿನಾಂಕ : 17 - 09 - 2014 
2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012. 


ಪ್ರಸ್ತಾವನೆ: 


ಸ್ಥಗಿತಗೊಂಡಿರುವ ಗಾಯಿತ್ರಿ ತೆಂಗಿನ ನಾರಿನ ಸಹಕಾರ ಸಂಘ ನಿಯಮಿತ, ಕೊಡಿಯಾಲ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ : ಎಆರ್‌ಟಿ/28629/2000 - 01, ದಿನಾಂಕ: 21- 08 - 2000 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ 
(1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

- ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ , ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 149 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ/ ಸಿ.ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಗಾಯಿತ್ರಿ ತೆಂಗಿನ ನಾರಿನ ಸಹಕಾರ ಸಂಘ ನಿಯಮಿತ, ಕೊಡಿಯಾಲ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗುಬ್ಬಿ , ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ 
ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟವರಿಂದ ವಹಿಸಿಕೊಂಡು ಪ್ರಭಾರ ಪಟಿಯನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ 
ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR920 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


೧೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ , ಇವರ ಕಾರ್ಯಾಲಯದ ನಡವಳಿಗಳು 
ವಿಷಯ : ಸ್ಥಗಿತಗೊಂಡಿರುವ ತೆಂಗಿನ ನಾರಿನ ಸಹಕಾರ ಸಂಘ ನಿಯಮಿತ, ಗುಡೇನಹಳ್ಳಿ, ಗುಬ್ಬಿ ತಾಲ್ಲೂಕು ಈ 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 /ಸಮಾಪನೆ/ /2014 - 15, ದಿನಾಂಕ : 17 - 09 - 2014 . 

ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 . 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ತೆಂಗಿನ ನಾರಿನ ಸಹಕಾರ ಸಂಘ ನಿಯಮಿತ, ಗುಡೇನಹಳ್ಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್‌ಟಿ/24516 /1998 - 99, ದಿನಾಂಕ: 23 - 03 - 1999 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು. ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (3) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 148/ 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ. ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ. ಎಲ್. ಎಂ ./ 2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ತೆಂಗಿನ ನಾರಿನ ಸಹಕಾರ ಸಂಘ ನಿಯಮಿತ, ಗುಡೇನಹಳ್ಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗುಬ್ಬಿ , ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ 
ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ 
ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ , ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 921 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : 


ಖ : 


ಸ್ಥಗಿತಗೊಂಡಿರುವ ಪ್ರಥಮ ದರ್ಜೆ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ತುಮಕೂರು ಈ 
ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ . 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರದ ಸಂಖ್ಯೆ: ಸನಿ - 32 / ಸಮಾಪನೆ/ /2014 - 15 , ದಿನಾಂಕ : 17 - 09 - 2014 , 
ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 -2012 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೧೭ 


ಪ್ರಸ್ತಾವನೆ: 


ಸ್ಥಗಿತಗೊಂಡಿರುವ ಪ್ರಥಮ ದರ್ಜೆ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್‌ಟಿ 32 /708 / 80 - 81, ದಿನಾಂಕ: 10 - 11 - 1980 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪಿಯು ತಾಲೂಕು ಮಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1)ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಸಾ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ:ಸಿಆರ್ -152 /2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ. ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಪ್ರಥಮ ದರ್ಜೆ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ತುಮಕೂರು ಇದನ್ನು ಸಮಾಪನೆಗೊಳಿಸಿ, 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ತುಮಕೂರು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ 
ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ ಹಾಗೂ ಸಂಘದ ಅನುಮೋದನೆ ಸಲ್ಲಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ 
ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ , ಅನುಮೋದನೆ ಪಡೆದು 
ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 -2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 922 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ಇವರ ಕಾರ್ಯಾಲಯದ ನಡವಳಿಗಳು 
ವಿಷಯ : ಸ್ಥಗಿತಗೊಂಡಿರುವ ಹೆಚ್. ಎಂ .ಎಸ್. ಪಾಲಿಟೆಕ್ನಿಕ್ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, 

ತುಮಕೂರು ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ 

ಪತ್ರ ಸಂಖ್ಯೆ: ಸನಿ - 32 /ಸಮಾಪನೆ/ /2014 - 15 , ದಿನಾಂಕ : 17 - 09 - 2014, 

2) ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14 - 09 - 2014 . 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹೆಚ್. ಎಂ. ಎಸ್ . ಪಾಲಿಟೆಕ್ನಿಕ್ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಟಿ / 21271986 - 87, ದಿನಾಂಕ: 24 - 01 - 1987 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 (2 )( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 


೧೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ , ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾರೆ. ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ:ಸಿಆರ್ - 153 / 2014 - 15, ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ . ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹೆಚ್. ಎಂ . ಎಸ್ . ಪಾಲಿಟೆಕ್ನಿಕ್ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿಯಮಿತ, ತುಮಕೂರು ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ದಾವಾ ಶಾಖೆ, ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ತುಮಕೂರು, ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ 
ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ ಹಾಗೂ ಸಂಘದ ಲೆಕ್ಕ ಪರಿಶೋಧನೆಗೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ 
ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ 
ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ 
ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 923 

ಸಹಕಾರ ಸಂಘಗಳ ಉಪ ನಿಬಂಧಕರು , 
Sc 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : 


ಸ್ಥಗಿತಗೊಂಡಿರುವ ಖಾಸಗಿ ಬಸ್ ಮಾಲೀಕರ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಂಘವನ್ನು 
ಋಣ ಸಮಾಪನೆಗೊಳಿಸಿ ಆದೇಶಿಸುವ ಬಗ್ಗೆ. 


ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ , ತುಮಕೂರು ಇವರ 

ಪತ್ರದ ಸಂಖ್ಯೆ: ಸನಿ - 32 / ಸಮಾಪನೆ/ /2014 - 15 , ದಿನಾಂಕ : 17 - 09 - 2014 , 

2) ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012. 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಖಾಸಗಿ ಬಸ್ ಮಾಲೀಕರ ಸಹಕಾರ ಸಂಘ ನಿಯಮಿತ, ತುಮಕೂರು ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : 
ಎಆರ್‌ಟಿ/26156/1999 - 2000 , ದಿನಾಂಕ: 17- 05 - 1999 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 (2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (3) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ , ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ :ಡಿಆರ್‌ಟಿ:ಸಮಾಪನೆ:ಸಿಆರ್ - 154 / 2014 - 15, ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ. ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಖಾಸಗಿ ಬಸ್ ಮಾಲೀಕರ ಸಹಕಾರ ಸಂಘ ನಿಯಮಿತ, ತುಮಕೂರು. ಇದನ್ನು ಸಮಾಪನೆಗೊಳಿಸಿ, ಸಹಕಾರ 
ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೧೯ 


ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ. 
ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ 
ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 924 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ಇವರ ಕಾರ್ಯಾಲಯದ ನಡವಳಿಗಳು 


ವಿಷಯ : ಸ್ಥಗಿತಗೊಂಡಿರುವ ಕೋಡಿ ಆಂಜನೇಯ ಸ್ವಾಮಿ ಮೀನುಗಾರರ ಕ್ಷೇಮಾಭಿವೃದ್ಧಿ ಸಹಕಾರ ಸಂಘ ನಿಯಮಿತ, 

ನಾಗವಲ್ಲಿ, ತುಮಕೂರು ತಾಲ್ಲೂಕು, ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, ತುಮಕೂರು ಇವರ 

ಪತ್ರ ಸಂಖ್ಯೆ : ಸನಿ - 32 /ಸಮಾಪನೆ / /2014 - 15 , ದಿನಾಂಕ : 17 - 09 - 2014, 

) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 13 - 07 - 2012. 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಕೋಡಿ ಆಂಜನೇಯ ಸ್ವಾಮಿ ಮೀನುಗಾರರ ಕ್ಷೇಮಾಭಿವೃದ್ಧಿ ಸಹಕಾರ ಸಂಘ ನಿಯಮಿತ, ನಾಗವಲ್ಲಿ , ತುಮಕೂರು ತಾಲ್ಲೂಕು, ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ: ಎಆರ್‌ಟಿ - 32 /29340 /2004 - 05 , ದಿನಾಂಕ : 23 - 04 - 2004 ರಲ್ಲಿ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, 
ತುಮಕೂರು ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2 )( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ . ಸಂಘದ ಲೆಕ್ಕಪರಿಶೋಧನೆ ವರದಿಗಳು ಲಭ್ಯವಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ ಕ್ರಮವಿಡದೇ 
ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ: ಸಮಾಪನೆ:ಸಿಆರ್ - 151 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ. ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕೋಡಿಆಂಜನೇಯ ಸ್ವಾಮಿ ಮೀನುಗಾರರ ಕ್ಷೇಮಾಭಿವೃದ್ಧಿ ಸಹಕಾರ ಸಂಘ ನಿಯಮಿತ, ನಾಗವಲ್ಲಿ , ತುಮಕೂರು 
ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಯಶಸ್ವಿನಿ ಶಾಖೆ, ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, 
ತುಮಕೂರು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ 
ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ ಹಾಗೂ ಸಂಘದ ಲೆಕ್ಕ ಪರಿಶೋಧನೆ ಮಾಡಿಸಿ, 
ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ 
ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ, ಸಂಘದ ನೋಂದಣಿ ರದ್ದತಿಗೆ 
ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR925 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC 15 

ತುಮಕೂರು ಜಿಲ್ಲೆ, ತುಮಕೂರು 


೧೩೨೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಕಸವನಹಳ್ಳಿ, ತಿಪಟೂರು ತಾಲ್ಲೂಕು, 

ತುಮಕೂರು ಜಿಲ್ಲೆ, ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ 

ಪತದ್ರ ಸಂಖ್ಯೆ: ಸನಿ - 34 /ಸಮಾಪನೆ /20 /2014 -15, ದಿನಾಂಕ : 16 - 09 - 2014 , 

) ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 16 - 09 - 2014, 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಕಸವನಹಳ್ಳಿ , ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ : ಎಆರ್- 34/4385 /1980 - 81, ದಿನಾಂಕ: 26 - 06 -1980 ರಲ್ಲಿ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು, 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸಂಘವು ನೋಂದಣಿಯಾದ ದಿನಾಂಕದಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 
1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು 
ಉಪವಿಭಾಗ, ತಿಪಟೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘದ ನೋಂದಣಿಯಾದ ವರ್ಷದಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಮಾರ್ಪಾಡು ಆದೇಶ 
ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 135 / 2014 - 15 , ದಿನಾಂಕ : 19 - 09 - 2014 
ಜಿ. ಪ್ರಕಾಶ್ , ಕೆ . ಸಿ .ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 (2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಕಸವನಹಳ್ಳಿ, ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ, 
ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು 
ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತಾ 
ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ , 
ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 926 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : 


ಸ್ಥಗಿತಗೊಂಡಿರುವ ಶ್ರೀ ರೇವಣ್ಣಸಿದ್ದೇಶ್ವರ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., 
ಹುಳಿಯಾರು, ಚಿ. ನಾ . ಹಳ್ಳಿ, ತುಮಕೂರು ಜಿಲ್ಲೆ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 


ಉಲ್ಲೇಖ : 


1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಪತ್ರ 

ಸಂಖ್ಯೆ: ಸನಿ - 34 / ಸಮಾಪನೆ / 7 /2014 - 15 , ದಿನಾಂಕ : 16 - 09 - 2014. 
- ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 16 - 09 - 2014 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೨೧ 


ಪ್ರಸ್ತಾವನೆ: 
ಈ ಸ್ಥಗಿತಗೊಂಡಿರುವ ಶ್ರೀ ರೇವಣ್ಣಸಿದ್ದೇಶ್ವರ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಹುಳಿಯಾರು, ಚಿ. ನಾ . ಹಳ್ಳಿ, ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ : ಎಆರ್34182410997 - 98, ದಿನಾಂಕ: 23 - 07 - 1997ರಲ್ಲಿ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 5 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, 
ತಿಪಟೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2009 - 10ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ :ಸಿಆರ್140 / 2014 - 15, ದಿನಾಂಕ : 19 - 09 - 2014 
ಜಿ. ಪ್ರಕಾಶ್ , ಕೆ.ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008 , ದಿನಾಂಕ : 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ರೇವಣ್ಣಸಿದ್ದೇಶ್ವರ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಹುಳಿಯಾರು, ಚಿ. ನಾ. 
ಹಳ್ಳಿ, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಿ. ನಾ . ಹಳ್ಳಿ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ 
ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ . ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 19 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 927 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಶ್ರೀ ಸೇವಾಲಾಲ್ ಪರಿಶಿಷ್ಟ ಜಾತಿ ತೆಂಗಿನ ನಾರಿನ ಉತ್ಪಾದಕರ ಸಹಕಾರ ಸಂಘ ನಿ., 

ಭೈರಾಪುರ, ಆಲದಕಟ್ಟೆ ತಾಂಡ್ಯ , ಚಿ. ನಾ . ಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಂಘವನ್ನು 

ಸಮಾಪನೆಗೊಳಿಸುವ ಬಗ್ಗೆ 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತಿಪಟೂರು ಉಪವಿಭಾಗ , ತಿಪಟೂರು ಇವರ ಪತ್ರ 

ಸಂಖ್ಯೆ : ಸನಿ -34 /ಸಮಾಪನೆ/ 9/2014 -15, ದಿನಾಂಕ : 16 - 09 - 2014 , 

- ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 16 - 09 - 2014 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ಸೇವಾಲಾಲ್ ಪರಿಶಿಷ್ಠ ಜಾತಿ ತೆಂಗಿನ ನಾರಿನ ಉತ್ಪಾದಕರ ಸಹಕಾರ ಸಂಘ ನಿ., ಭೈರಾಪುರ, ಆಲದಕಟ್ಟೆ ತಾಂಡ್ಯ, ಚಿ. ನಾ . 
ಹಳ್ಳಿ, ತಾಲ್ಲೂಕು ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : ಎಆರ್34 / 8258/1999 -00 ದಿನಾಂಕ: 29 - 03- 1999ರಲ್ಲಿ ಸಹಾಯಕ ನಿಬಂಧಕರು, ತಿಪಟೂರು 
ಉಪವಿಭಾಗ, ತಿಪಟೂರು ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿ 
ಸಂಘದ ಕಾರ್ಯಚಟುವಟಿಕೆಗಳು ಸುಮಾರು 4 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ 
ಕಲಂ 72( 2) ( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತಿಪಟೂರು ಉಪವಿಭಾಗ, 
ತಿಪಟೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 


೧೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2009 - 10ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ , ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ:ಡಿಆರ್‌ಟಿ:ಸಮಾಪನೆ: ಸಿಆರ್136 / 2014 -15, ದಿನಾಂಕ : 19 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಸೇವಾಲಾಲ್ ಪರಿಶಿಷ್ಠ ಜಾತಿ ತೆಂಗಿನ ನಾರಿನ ಉತ್ಪಾದಕರ ಸಹಕಾರ ಸಂಘ ನಿ., ಭೈರಾಪುರ, ಆಲದಕಟ್ಟೆ 
ತಾಂಡ್ಯ , ಚಿ. ನಾ . ಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಿ. ನಾ . ಹಳ್ಳಿ ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 19 - 09 - 2014 ರಂದು ನೀಡಿರುತ್ತೇನೆ. 

- ಜಿ. ಪ್ರಕಾಶ್ 
PR 928 

ಸಹಕಾರ ಸಂಘಗಳ ಉಪ ನಿಬಂಧಕರು, 
Sc 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಶ್ರೀ ವಿನಾಯಕ ಕುರಿ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ, 

ತುಮಕೂರು ಜಿಲ್ಲೆ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತಿಪಟೂರು ಉಪವಿಭಾಗ, ತಿಪಟೂರು ಇವರ ಪತ್ರ 

ಸಂಖ್ಯೆ : ಸನಿ - 34 /ಸಮಾಪನೆ/16 /2014 -15, ದಿನಾಂಕ : 16 - 09 -2014. 

2) ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 16 - 09 -2014 , 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ವಿನಾಯಕ ಕುರಿ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್34/18243 / 997 - 98 ದಿನಾಂಕ: 16 - 08 -1997 ರಲ್ಲಿ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 5 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 (2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ರವರು ಉಲ್ಲೇಖ 
( 1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2009 -10ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ:ಸಿಆರ್‌139 / 2014 - 15 , ದಿನಾಂಕ : 19 - 09 - 2014 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೨೩ 


ಜಿ. ಪ್ರಕಾಶ್ , ಕೆ . ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ವಿನಾಯಕ ಕುರಿ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ , ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ , ಸಹಕಾರ ಅಭಿವೃದ್ಧಿ ಅಧಿಕಾರಿ , ಚಿ. ನಾ. ಹಳ್ಳಿ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

- ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 19 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 929 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಸೃಜನಶೀಲ ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ., 

ಹಳೇಪಾಳ್ಯ , ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತಿಪಟೂರು ಉಪವಿಭಾಗ , ತಿಪಟೂರು ಇವರ ಪತ್ರ 

ಸಂಖ್ಯೆ : ಸನಿ - 34/ಸಮಾಪನೆ/ 22/ 2014- 15 , ದಿನಾಂಕ : 16- 09- 2014. 

2) ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 16 - 09 -2014 , 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಸೃಜನಶೀಲ ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ., ಹಳೇಪಾಳ್ಯ , ತಿಪಟೂರು ತಾಲ್ಲೂಕು, 
ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ - 34 /ನೋಂದಣಿ/ ಆರ್‌ಸಿಎಸ್ /39697/2010 -11, ದಿನಾಂಕ: 09 -06 -2010 ರಲ್ಲಿ ಸಹಾಯಕ 
ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 

ಸದರಿ ಸಂಘದ ಕಾರ್ಯಚಟುವಟಿಕೆಗಳು ಸಂಘವು ನೋಂದಣಿಯಾದ ದಿನಾಂಕದಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2 )( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ತಿಪಟೂರುಉಪವಿಭಾಗ , ತಿಪಟೂರು ರವರು ಉಲ್ಲೇಖ (1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು ನೋಂದಣಿಯಾದ ವರ್ಷದಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ 
ಮಂಡಳಿ ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, 
ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ: ಸಿಆರ್ - 138 / 2014 - 15 , ದಿನಾಂಕ : 19 - 09 - 2014 


ಜಿ. ಪ್ರಕಾಶ್ , ಕೆ. ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಸೃಜನಶೀಲ ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ., ಹಳೇಪಾಳ್ಯ , 
ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ , ಸಹಕಾರ ಸಂಘಗಳ ನಿರೀಕ್ಷಕರು, ಸಹಾಯಕ ನಿಬಂಧಕರ ಕಛೇರಿ, ತಿಪಟೂರು ಇವರನ್ನು 
ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 


೧೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


ಭಾಗ ೩ 


ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 930 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಸೃಜನಶೀಲ ವಿದ್ಯುತ್ ಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ., 

ಹಳೇಪಾಳ್ಯ , ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಪತ್ರ 

ಸಂಖ್ಯೆ: ಸನಿ - 34 /ಸಮಾಪನೆ /21 /2014 - 15, ದಿನಾಂಕ : 16 - 09 - 2014 , 

2) ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 16 - 09- 2014 , 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಸೃಜನಶೀಲ ವಿದ್ಯುತ್ ಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ., ಹಳೇಪಾಳ್ಯ , ತಿಪಟೂರು ತಾಲ್ಲೂಕು, 
ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ - 34 / ನೋಂದಣಿ/ ಆರ್‌ಸಿಎಸ್ /39710 /2010 - 11 , ದಿನಾಂಕ : 25 -10 - 2010 ರಲ್ಲಿ ಸಹಾಯಕ ನಿಬಂಧಕರು, 
ತಿಪಟೂರು ಉಪವಿಭಾಗ, ತಿಪಟೂರು ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. 
ಸದರಿ ಸಂಘದ ಕಾರ್ಯಚಟುವಟಿಕೆಗಳು ಸಂಘವು ನೋಂದಣಿಯಾದ ದಿನಾಂಕದಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ರವರು ಉಲ್ಲೇಖ (1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು ನೋಂದಣಿಯಾದ ವರ್ಷದಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ 
ಮಂಡಳಿ ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, 
ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ : ಡಿಆರ್‌ಟಿಸಮಾಪನೆ: ಸಿಆರ್ - 137 /2014 -15, ದಿನಾಂಕ : 19 - 09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಸೃಜನಶೀಲ ವಿದ್ಯುತ್ ಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ., ಹಳೇಪಾಳ್ಯ , 
ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಾಯಕ ನಿಬಂಧಕರ ಕಛೇರಿ, ತಿಪಟೂರು ಇವರನ್ನು 
ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ , ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ , ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 19 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 931 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


15 


ಭಾಗ ೩ 


೧೩೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


* ಡಿ 


ವಿಷಯ : ಸ್ಥಗಿತಗೊಂಡಿರುವ ಟೌನ್ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ, ತುಮಕೂರು ಜಿಲ್ಲೆ, ಈ 

ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಪತ್ರ 

ಸಂಖ್ಯೆ : ಸನಿ - 34 /ಸಮಾಪನೆ /18/ 2014 - 15 , ದಿನಾಂಕ : 16 - 09 - 2014, 

2) ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 16 - 09 - 2014, 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಟೌನ್ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ , ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : ಎಆರ್‌ಟಿ / 190 / 965 - 66 
ದಿನಾಂಕ: 03 - 06 - 1965 ರಲ್ಲಿ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ 
ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು ಸುಮಾರು 4 ವರ್ಷಗಳಿಂದ 
ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತಿಪಟೂರು ಉಪವಿಭಾಗ, ತಿಪಟೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ 
ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2010 - 11ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ , ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ: ಸಮಾಪನೆ:ಸಿಆರ್141 / 2014 - 15 , ದಿನಾಂಕ : 19 - 09 - 2014 


ಜಿ. ಪ್ರಕಾಶ್ , ಕೆ. ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72(2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 -2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಟೌನ್ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ , ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, 
ಸಹಕಾರ ಅಭಿವೃದ್ಧಿ, ಅಭಿವೃದ್ಧಿ ಅಧಿಕಾರಿ, ಚಿ. ನಾ . ಹಳ್ಳಿ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

- ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 19 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR932 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305 , 2ನೇ ಮಹಡಿ, 

- ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಕಾವೇರಿ ಮಹಿಳಾ ವಿವಿದೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ, 

ತುಮಕೂರು ಜಿಲ್ಲೆ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಪತ್ರ 

ಸಂಖ್ಯೆ : ಸನಿ - 34 /ಸಮಾಪನೆ/ 5 /2014 -15 , ದಿನಾಂಕ : 16 - 09 -2014 , 
2) ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 16- 09- 2014 , 


೧೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಕಾವೇರಿ ಮಹಿಳಾ ವಿವಿದೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : 
ಎಆರ್‌348235 /1995 - 96 ದಿನಾಂಕ: 30 -01- 1995 ರಲ್ಲಿ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 4 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2 )( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ರವರು ಉಲ್ಲೇಖ 
(1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2010 - 11ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ: ಸಿಆರ್134/ 2014 - 15 , ದಿನಾಂಕ : 19 - 09 - 2014 


ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72(2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕಾವೇರಿ ಮಹಿಳಾ ವಿವಿದೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿ., ಚಿ. ನಾ . ಹಳ್ಳಿ, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಿ. ನಾ . ಹಳ್ಳಿ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 19 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 933 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ 05 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಗೂರಲಮಠ, ತುರುವೇಕೆರೆ ತಾಲ್ಲೂಕು, 

ತುಮಕೂರು ಜಿಲ್ಲೆ, ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಪತ್ರ 

ಸಂಖ್ಯೆ : ಸನಿ - 34 /ಎಲ್‌ಕ್ಯೂಡಿ/ 11 /2014 - 15, ದಿನಾಂಕ : 22 - 07 - 2014, 
2) ಸಂಘದ ಕಾರ್ಯದರ್ಶಿ / ಅಧ್ಯಕ್ಷರು /ನಿರ್ದೇಶಕರಿಗೆ ನೋಟೀಸ್ ಜಾರಿ ಮಾಡಿದ ದಿನಾಂಕ : 30 - 08 - 2014 

3) ಸತ್ಯದರ್ಶಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 16 - 09 -2014. 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಗೂರಲಮಠ, ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್/ ನೋಂದಣಿ/26810 /2000 - 01 ದಿನಾಂಕ: 25 -06 - 2000 ರಲ್ಲಿ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 6 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, 
ತಿಪಟೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2009 - 10ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೧೩೨೭ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ದಿನಾಂಕ : 30 -08- 2014ರಂದು ಸಂಘದ 
ಕಾರ್ಯದರ್ಶಿ /ಅಧ್ಯಕ್ಷರು/ನಿರ್ದೇಶಕರಿಗೆ ನೋಟೀಸ್ ಜಾರಿಮಾಡಲಾಗಿ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ ಹಾಗೂ ಉಲ್ಲೇಖ (3) ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು 
ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 


ಸಂಖ್ಯೆ: ಡಿಆರ್‌ಟಿ: ಸಮಾಪನೆ:ಸಿಆರ್‌72 /2014 - 15, ದಿನಾಂಕ : 19 - 08 - 2014 


ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2) ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ / ಸಿ.ಎಲ್. ಎಂ ./2008, ದಿನಾಂಕ: 27 - 05- 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಗೂರಲಮಠ, ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿಗಳು, ತುರುವೇಕೆರೆ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 19 - 09 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 934 

ಸಹಕಾರ ಸಂಘಗಳ ಉಪ ನಿಬಂಧಕರು, 
Sc 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಬೆಳ್ಳಾವಿ, ತುಮಕೂರು ತಾಲ್ಲೂಕು, 

ತುಮಕೂರು ಜಿಲ್ಲೆ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 

ಸಂಖ್ಯೆ: ಸನಿ - 32 /ಸಮಾಪನೆ /02 /2014 - 15, ದಿನಾಂಕ : 19 - 08 - 2014. 

- ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 . 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಬೆಳ್ಳಾವಿ , ತುಮಕೂರು ತಾಲ್ಲೂಕು, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್32 / ನೋಂದಣಿ/ಆರ್‌ಸಿಎಸ್ /268 / 967 - 68 ದಿನಾಂಕ: 03 - 06 - 1968 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 16 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1998- 99ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ: ಸಿಆ‌92 / 2014- 15, ದಿನಾಂಕ : 30 -08 -2014 


೧೩೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಬೆಳ್ಳಾವಿ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, 
ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 935 

ಸಹಕಾರ ಸಂಘಗಳ ಉಪ ನಿಬಂಧಕರು, 
Sc 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಹುಲಿಯೂರುದುರ್ಗ , ಕುಣಿಗಲ್ ತಾಲ್ಲೂಕು, 

ತುಮಕೂರು ಜಿಲ್ಲೆ, ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ರೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 

ಸಂಖ್ಯೆ: ಸನಿ - 32 / ಸಮಾಪನೆ/ 01/ ಸ್ಥಗಿತ/2014 - 15, ದಿನಾಂಕ : 24 - 05 - 2014 , 
2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 22 - 05- 2010 ಮತ್ತು ದಿನಾಂಕ: 13- 07- 2012 . 

ಸಂಘದ ನಿರ್ದೇಶಕರಿಗೆ ನೋಟೀಸ್ ಜಾರಿ ಮಾಡಿದ ದಿನಾಂಕ: 23 - 06 - 2014, 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಹುಲಿಯೂರುದುರ್ಗ, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ , ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ: ಎಆರ್‌ಟಿ/206/1987 - 88 ದಿನಾಂಕ: 30 - 03 - 1988 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 17 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1998- 99ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ. ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಉಲ್ಲೇಖ 
( 3) ರಲ್ಲಿ ಸಂಘದ ಅಧ್ಯಕ್ಷರು/ನಿರ್ದೇಶಕರುಗಳಿಗೆ 7 ದಿನಗಳ ನೋಟೀಸ್ ನೀಡಲಾಗಿ, ಕೆಲವು ನಿರ್ದೇಶಕರು ಊರು ಬಿಟ್ಟಿರುತ್ತಾರೆ ಮತ್ತು ಕೆಲವರು ಮರಣ 
ಹೊಂದಿರುತ್ತಾರೆಂದು ಜಾರಿಗಾರರು ತಿಳಿಸಿ ನೋಟೀಸ್ ಹಿಂದಿರುಗಿಸಿರುತ್ತಾರೆ. ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು 
ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ 
ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ:ಸಮಾಪನೆ:ಸಿಆರ್39 /2014 - 15 , ದಿನಾಂಕ : 25 - 08 - 2014 
ಜಿ . ಪ್ರಕಾಶ್ , ಕೆ. ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2) ( ಬಿ ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / ಸಿ .ಎಲ್. ಎಂ ./2008 , ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಹುಲಿಯೂರುದುರ್ಗ, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ, 
ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಕುಣಿಗಲ್ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೧೩೨೯ 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 25 - 08- 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 936 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂ . : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : 


ಸ್ಥಗಿತಗೊಂಡಿರುವ ಕೆ.ಎಸ್ . ಆರ್ . ಟಿ. ಸಿ. ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್, 
ತುಮಕೂರು ಜಿಲ್ಲೆ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 


ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ ಪತ್ರ 

ಸಂಖ್ಯೆ: ಸನಿ - 32 /ಸಮಾಪನೆ /03/2014 - 15, ದಿನಾಂಕ : 24 -05 -2014. 
2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 22 - 05 - 2010 ಮತ್ತು ದಿನಾಂಕ : 13 -07 -2012 . 

3) ಸಂಘದ ನಿರ್ದೇಶಕರಿಗೆ ನೋಟೀಸ್ ಜಾರಿ ಮಾಡಿದ ದಿನಾಂಕ: 23 - 06 - 2014 , 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಕೆ. ಎಸ್ . ಆರ್ . ಟಿ. ಸಿ. ನೌಕರರ ಬಳಕೆದಾರರ ಸಹಕಾರ ಸಂಘ ನಿ ., ಕುಣಿಗಲ್ ಟೌನ್, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : 
ಎಆರ್‌ಟಿ/ಎಸ್‌62 /1210 /1985 - 86 ದಿನಾಂಕ: 23 -12 - 1984 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 15 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2007 - 08ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, 
ಉಲ್ಲೇಖ ( 3) ರಲ್ಲಿ ಸಂಘದ ಅಧ್ಯಕ್ಷರು /ನಿರ್ದೇಶಕರುಗಳಿಗೆ 7 ದಿನಗಳ ನೋಟೀಸ್ ನೀಡಲಾಗಿ , ಕೆಲವು ನಿರ್ದೇಶಕರು ವರ್ಗಾವಣೆಯಾಗಿದ್ದು, ಕೆಲವರು 
ನಿವೃತ್ತಿ ಮತ್ತು ಮರಣ ಹೊಂದಿರುತ್ತಾರೆಂದು ಜಾರಿಗಾರರು ತಿಳಿಸಿ ನೋಟೀಸ್ ಹಿಂದಿರುಗಿಸಿರುತ್ತಾರೆ. ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ 
ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು 
ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿಸಮಾಪನೆ:ಸಿಆರ್ 33 /2014 - 15 , ದಿನಾಂಕ : 25 -08 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 (2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕೆ.ಎಸ್. ಆರ್. ಟಿ. ಸಿ. ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ , ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಕುಣಿಗಲ್ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 25 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR937 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC 15 

ತುಮಕೂರು ಜಿಲ್ಲೆ, ತುಮಕೂರು 


೧೩೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಕೆ.ಎಸ್. ಆರ್. ಟಿ.ಸಿ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್, 

ತುಮಕೂರು ಜಿಲ್ಲೆ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ ಪತ್ರ 

ಸಂಖ್ಯೆ : ಸನಿ - 32 /ಸಮಾಪನೆ/05 /2014 - 15 , ದಿನಾಂಕ : 24 -05 - 2014. 
2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 22 - 05 - 2010 ಮತ್ತು ದಿನಾಂಕ: 13 - 07 - 2012. 

3) ಸಂಘದ ನಿರ್ದೇಶಕರಿಗೆ ನೋಟೀಸ್ ಜಾರಿ ಮಾಡಿದ ದಿನಾಂಕ: 23 - 06 - 2014, 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಕೆ.ಎಸ್ . ಆರ್. ಟಿ.ಸಿ . ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : 
ಎಆರ್‌ಟಿ / ಆರ್‌ಸಿಎಸ್ /233721210 /1996 - 97 ದಿನಾಂಕ: 27 - 06 -1996 ರಲ್ಲಿ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 14 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ರವರು 
ಉಲ್ಲೇಖ (3)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1999 - 2000ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, 
ಉಲ್ಲೇಖ ( 3) ರಲ್ಲಿ ಸಂಘದ ಅಧ್ಯಕ್ಷರು/ನಿರ್ದೇಶಕರುಗಳಿಗೆ 7 ದಿನಗಳ ನೋಟೀಸ್ ನೀಡಲಾಗಿ, ಕೆಲವು ನಿರ್ದೇಶಕರು ವರ್ಗಾವಣೆಯಾಗಿದ್ದು , ಕೆಲವರು 
ನಿವೃತ್ತಿ ಮತ್ತು ಮರಣ ಹೊಂದಿರುತ್ತಾರೆಂದು ಜಾರಿಗಾರರು ತಿಳಿಸಿ ನೋಟೀಸ್ ಹಿಂದಿರುಗಿಸಿರುತ್ತಾರೆ. ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ 
ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು 
ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 


ಆದೇಶ 
ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್34 /2014 -15, ದಿನಾಂಕ : 25 - 08 - 2014 
ಜಿ. ಪ್ರಕಾಶ್ , ಕೆ.ಸಿ. ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯೆ 1959ರ ಕಲಂ 72 ( 2) ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕೆ.ಎಸ್. ಆರ್. ಟಿ. ಸಿ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್, ತುಮಕೂರು ಜಿಲ್ಲೆ, 
ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ, ಕುಣಿಗಲ್ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 25 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 938 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

- ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಕೆ, ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್ ಈ ಸಂಘವನ್ನು 

ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೫ , ೨೦೧೫ 


೧೩೩೧ 


ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 

ಸಂಖ್ಯೆ: ಸನಿ -32/ಸಮಾಪನೆ / 02 /2014 -15, ದಿನಾಂಕ : 24 - 05 - 2014 , 

2 ) ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 22 - 05 - 2010 ಮತ್ತು 13 - 07 - 2012 . 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಕೆ. ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌ಟಿ/29391/2002 - 03, ದಿನಾಂಕ: 08 - 02 - 2002 ರಲ್ಲಿ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
2003ನೇ ಸಾಲಿನಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2)( ಬಿ) ಯ ಪ್ರಕಾರ ಸಂಘವನ್ನು 
ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (3) ರ 
ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2003 - 04ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ : ಡಿಆರ್‌ಟಿ: ಸಮಾಪನೆ: ಸಿಆರ್ - 38/ 2014 - 15 , ದಿನಾಂಕ : 25 - 08 -2014 


ಜಿ. ಪ್ರಕಾಶ್ , ಕೆ. ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008, ದಿನಾಂಕ: 27 - 05 -2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಕೆ, ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಕುಣಿಗಲ್ ಟೌನ್, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ , ಸಹಕಾರ ಅಭಿವೃದ್ಧಿ ಅಧಿಕಾರಿ , ಕುಣಿಗಲ್ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ 
ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ. 
ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ- ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು 
ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ , ಸಂಘದ 
ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 25 - 08 - 2014 ರಂದು ನೀಡಿರುತ್ತೇನೆ. 


PR939 


ಜಿ. ಪ್ರಕಾಶ್ 
ಸಹಕಾರ ಸಂಘಗಳ ಉಪ ನಿಬಂಧಕರು, 

ತುಮಕೂರು ಜಿಲ್ಲೆ, ತುಮಕೂರು 


SC 15 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಿದರಕಟ್ಟೆ, ತುಮಕೂರು ತಾಲ್ಲೂಕು ಈ 

ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ ಪತ್ರ 

ಸಂಖ್ಯೆ : ಸನಿ - 32 / ಸಮಾಪನೆ /03 /2014 - 15, ದಿನಾಂಕ : 19 - 08 -2014 , 

2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 -2012. 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಿದರಕಟ್ಟೆ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಆರ್‌ಸಿಎಸ್/6641984 - 85, ದಿನಾಂಕ: 12 - 03 - 1985 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 1996ನೇ 


೧೩೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಸಾಲಿನಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು 
ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1) ರ 
ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1995 -96ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಮಾರ್ಪಡು ಆದೇಶ 


ಸಂಖ್ಯೆ: ಡೀಆರ್‌ಟಿ:ಸಮಾಪನೆ :ಸಿಆರ್ - 91 / 2014 - 15 , ದಿನಾಂಕ : 30 - 08 - 2014 


ಜಿ. ಪ್ರಕಾಶ್ , ಕೆ. ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / ಸಿ .ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಬಿದರೆಕಟ್ಟೆ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಋಣ 
ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟವರಿಂದ ವಹಿಸಿಕೊಂಡು ಪ್ರಭಾರ ಪತ್ರಿ 
ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು 
ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಿ , ಸಂಘದ 
ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 940 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ಶ್ರೀ ಸಿದ್ದಲಿಂಗೇಶ್ವರ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ ಈ 

ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 

ಸಂಖ್ಯೆ : ಸನಿ - 32 /ಸಮಾಪನೆ / 04 /2014 - 15 , ದಿನಾಂಕ : 19 - 08 - 2014, 

ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012 . 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ಸಿದ್ದಲಿಂಗೇಶ್ವರ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ : ಎಆರ್‌ 
32/ ಆರ್‌ಸಿಎಸ್/29325 /2002 - 03, ದಿನಾಂಕ: 18 - 09 - 2002 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 
ಸುಮಾರು 12 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72( 2 )( ಬಿ) ಯ ಪ್ರಕಾರ 
ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರುಉಪವಿಭಾಗ, ತುಮಕೂರು ರವರು ಉಲ್ಲೇಖ 
(1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2003 - 04ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ , ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೧೩೩೩ 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ:ಡಿಆರ್‌ಟಿ: ಸಮಾಪನೆ: ಸಿಆರ್ - 89 /2014 -15, ದಿನಾಂಕ : 30 - 08 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 (2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ /ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಸಿದ್ದಲಿಂಗೇಶ್ವರ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ , ಇದನ್ನು ಸಮಾಪನೆಗೊಳಿಸಿ, 
ಸಹಕಾರ ಸಂಘಗಳ ನಿರೀಕ್ಷಕರು , ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR941 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಶ್ರೀ ಬೈಲಾಂಜನೇಯಸ್ವಾಮಿ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ ಈ 

ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , ತುಮಕೂರು ಇವರ ಪತ್ರ 

ಸಂಖ್ಯೆ: ಸನಿ - 32 / ಸಮಾಪನೆ/01/2014 - 15 , ದಿನಾಂಕ : 19 - 08 - 2014 . 

2) ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 13 - 07 - 2012. 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಶ್ರೀ ಬೈಲಾಂಜನೇಯಸ್ವಾಮಿ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌- 32/ ನೋಂದಣಿ/ಆರ್‌ಸಿಎಸ್ /739 /1984 - 85 , ದಿನಾಂಕ: 31- 03 -1985 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 14 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 (2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ , 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2000 - 01ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ:ಡಿಆರ್‌ಟಿ:ಸಮಾಪನೆ: ಸಿಆರ್ - 90 / 2014 - 15, ದಿನಾಂಕ : 30 - 08 - 2014 
ಜಿ. ಪ್ರಕಾಶ್ , ಕೆ. ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2) ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಬೈಲಾಂಜನೇಯಸ್ವಾಮಿ ಪತ್ತಿನ ಸಹಕಾರ ಸಂಘ ನಿ., ತುಮಕೂರು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 


೧೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 30 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR942 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC 15 

ತುಮಕೂರು ಜಿಲ್ಲೆ , ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಸಿದ್ದಾಪುರ, ಪಾವಗಡ ತಾಲ್ಲೂಕು, ಈ ಸಂಘವನ್ನು 

ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 


ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರ 

ಸಂಖ್ಯೆ : ಸನಿ - 33/ ಎಂಕೆಟಿ/ 263 /ಸ್ಥಗಿತ / ಹಾ . ಉ .ಸ. ಸಂ ./2013 - 14, ದಿನಾಂಕ : 29 - 03 -2014. 
2) ಈ ಕಛೇರಿಯಿಂದ ಕಾರಣ ಕೇಳಿ ನೋಟೀಸ್ ಕೊಟ್ಟ ದಿನಾಂಕ : - - 06 - 2014, 

3) ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014 , 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಸಿದ್ದಾಪುರ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ : ಎಆರ್‌-33/ ನೋಂದಣಿ/40940 /2011 - 12 , ದಿನಾಂಕ: 30 - 12 - 2011 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ 
ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ನೋಂದಣಿ ದಿನಾಂಕದಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 ( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿಗೆ ದಿನಾಂಕ: 23 - 06 - 2014ರಂದು ಕಾರಣ ಕೇಳಿ ನೋಟೀಸ್ 
ನೀಡಿ ಸಂಘವನ್ನು ಸಮಾಪನೆಗೊಳಿಸುವಲ್ಲಿ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಲಿಖಿತವಾಗಿ ನೋಟೀಸ್ ತಲುಪಿದ 7 ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸಲು 
ತಿಳಿಸಿ ನೋಟೀಸ್ ನೀಡಲಾಗಿತ್ತು. ನೋಟೀಸ್ ಅನ್ನು ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ನೋಟೀಸ್ ಸ್ವೀಕರಿಸಿರುತ್ತಾರೆ ಹಾಗೂ 
ಉಲ್ಲೇಖ (3) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ 
ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು 
ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡೀಆರ್‌ಟಿ:ಸಮಾಪನೆ:ಸಿಆರ್ - 06 / 2014 - 15, ದಿನಾಂಕ : 25 - 08 - 2014 

ಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2 )( ಬಿ ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಸಿದ್ದಾಪುರ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಮಾರ್ಗದ ಹಾಲು ವಿಸ್ತರಣಾಧಿಕಾರಿಗಳು, ಪಾವಗಡ, ತುಮಕೂರು ಹಾಲು ಒಕ್ಕೂಟ ನಿ., ಮಲ್ಲಸಂದ್ರ, ತುಮಕೂರು ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ- ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 25 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 943 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೩೫ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಕೊಡಮಡಗು, ಪಾವಗಡ ತಾಲ್ಲೂಕು, 

ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು . 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರ 

ಸಂಖ್ಯೆ: ಸನಿ - 33 / ಎಂಕೆಟಿ /264 /ಸ್ಥಗಿತ /2013 - 14 , ದಿನಾಂಕ : 29 - 03 - 2014 , 
2) ಈ ಕಛೇರಿಯಿಂದ ಕಾರಣ ಕೇಳಿ ನೋಟೀಸ್ ಕೊಟ್ಟ ದಿನಾಂಕ : 23- 06 - 2014 , 

3) ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 -05 -2014 , 
ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಕೊಡಮಡಗು, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ: ಎಆರ್- 33 / ನೋಂದಣಿ/44694/2012 -13, ದಿನಾಂಕ: 02 - 03 -2013 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ಇವರಿಂದ ನೋಂದಣಿಯಾಗಿರುತ್ತದೆ . ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ನೋಂದಣಿ ದಿನಾಂಕದಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72( 2) ( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ . 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಮುಖ್ಯಪ್ರವರ್ತಕರಿಗೆ ದಿನಾಂಕ: 23 - 06 - 2014ರಂದು ಕಾರಣ ಕೇಳಿ ನೋಟೀಸ್ 
ನೀಡಿ ಸಂಘವನ್ನು ಸಮಾಪನೆಗೊಳಿಸುವಲ್ಲಿ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಲಿಖಿತವಾಗಿ ನೋಟೀಸ್ ತಲುಪಿದ 7 ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸಲು 
ತಿಳಿಸಿ ನೋಟೀಸ್ ನೀಡಲಾಗಿತ್ತು. ನೋಟೀಸ್ ಅನ್ನು ಸಂಘದ ಮುಖ್ಯ ಪ್ರವರ್ತಕರು ಹಾಗೂ ಪ್ರವರ್ತಕರು ನೋಟೀಸ್ ಸ್ವೀಕರಿಸಿರುತ್ತಾರೆ ಹಾಗೂ ಉಲ್ಲೇಖ 
( 3 ) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ 
ಸಂಘದ ಪ್ರವರ್ತಕರಿಂದಾಗಲೀ , ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ:ಡಿಆರ್‌ಟಿ:ಸಮಾಪನೆ: ಸಿಆರ್ - 05 /2014 -15, ದಿನಾಂಕ : 25 - 08 -2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ. ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಕೊಡಮಡಗು, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, 
ಇದನ್ನು ಸಮಾಪನೆಗೊಳಿಸಿ, ಮಾರ್ಗದ ಹಾಲು ವಿಸ್ತರಣಾಧಿಕಾರಿಗಳು, ಪಾವಗಡ, ತುಮಕೂರು ಹಾಲು ಒಕ್ಕೂಟ ನಿ., ಮಲ್ಲಸಂದ್ರ, ತುಮಕೂರು ಇವರನ್ನು 
ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 25 - 08 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR 944 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

- ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ ., ವಿರುಪಸಮುದ್ರ ಪಾವಗಡ ತಾಲ್ಲೂಕು, 

ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರ 

ಸಂಖ್ಯೆ : ಸನಿ - 33/ ಎಂಕೆಟಿ/ /ಸ್ಥಗಿತ /2013 -14, ದಿನಾಂಕ : 08 - 08 - 2014, 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 19 - 05 - 2014, 


೧೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಪ್ರಸ್ತಾವನೆ: 

ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ವಿರುಪಸಮುದ್ರ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ : ಎಆರ್‌ಎಂ - 33 / ನೋಂದಣಿ/29410 /2001 - 02, ದಿನಾಂಕ: 28 - 02 - 2002 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ , 
ಮಧುಗಿರಿ ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು ಸುಮಾರು 11 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72 (2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2003 - 04ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಸಂಖ್ಯೆ: ಡಿಆರ್‌ಟಿ:ಸಮಾಪನೆ:ಸಿಆರ್ - 84 /2014 -15, ದಿನಾಂಕ : 25 - 08 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ವಿರುಪಸಮುದ್ರ , ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, 
ಇದನ್ನು ಸಮಾಪನೆಗೊಳಿಸಿ, ಮಾರ್ಗದ ಹಾಲು ವಿಸ್ತರಣಾಧಿಕಾರಿಗಳು, ಪಾವಗಡ, ತುಮಕೂರು ಹಾಲು ಒಕ್ಕೂಟ ನಿ., ಮಲ್ಲಸಂದ್ರ, ತುಮಕೂರು ಇವರನ್ನು 
ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯೆಯ ರೀತ್ಯಾ ಆಸ್ತಿ: 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 25 - 08 - 2014 ರಂದು ನೀಡಿರುತ್ತೇನೆ. 


PR 945 
SC 15 


ಜಿ . ಪ್ರಕಾಶ್ 
ಸಹಕಾರ ಸಂಘಗಳ ಉಪ ನಿಬಂಧಕರು, 

ತುಮಕೂರು ಜಿಲ್ಲೆ, ತುಮಕೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು , ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ : 305 , 2ನೇ ಮಹಡಿ, 

ತುಮಕೂರು ಜಿಲ್ಲೆ , ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : 


ಉಲ್ಲೇಖ : 


ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಉಜ್ಜನಿ, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ, 
ಈ ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ತುಮಕೂರು ಉಪವಿಭಾಗ, ತುಮಕೂರು ಇವರ ಪತ್ರ 

ಸಂಖ್ಯೆ: ಸನಿ -32 /ಸಮಾಪನೆ /07/ಸ್ಟಗಿತ /2014 -15, ದಿನಾಂಕ : 30 - 06 - 2014 , 
2) ಗಂಗವಾಹಿನಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 01- 08 - 2006, 


ಪ್ರಸ್ತಾವನೆ: 


ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಉಜ್ಜನಿ , ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ , ಈ ಸಹಕಾರ ಸಂಘವು 
ಕ್ರಮ ಸಂಖ್ಯೆ: ಎಆರ್‌ಟಿ/8779 /1979 - 80 , ದಿನಾಂಕ: 30 - 06 - 1980 ರಲ್ಲಿ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರಿಂದ 
ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 18 
ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72 ( 2) ( ಬಿ) ಯ ಪ್ರಕಾರ ಸಂಘವನ್ನು 
ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರು ಉಲ್ಲೇಖ (1) ರ 
ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೩೭ 


ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1997 - 98ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ : ಡಿಆರ್‌ಟಿ: ಸಮಾಪನೆ:ಸಿಆರ್ - 62 / 2014 - 15 , ದಿನಾಂಕ : 16 - 07 - 2014 
ಜಿ. ಪ್ರಕಾಶ್ , ಕೆ.ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72( 2)( ಬಿ ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಉಜ್ಜನಿ, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು 
ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಕುಣಿಗಲ್ ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 16 - 07 - 2014 ರಂದು ನೀಡಿರುತ್ತೇನೆ. 

ಜಿ. ಪ್ರಕಾಶ್ 
PR946 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ 

5 , 2ನೇ ಮಹಡಿ, 
ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ : ಸ್ಥಗಿತಗೊಂಡಿರುವ ಶ್ರೀ ಮೈಲಾರಲಿಂಗೇಶ್ವರ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ 

ಸಂಘ ನಿ., ಬರಗೂರು, ಶಿರಾ ತಾಲ್ಲೂಕು, ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ -33 /ಸಮಾಪನೆ/98/2014 -15, ದಿನಾಂಕ : 12 - 09 - 2014, 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 20 - 05 - 2014 , 
ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಶ್ರೀ ಮೈಲಾರಲಿಂಗೇಶ್ವರ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಬರಗೂರು, ಶಿರಾ ತಾಲ್ಲೂಕು, 
ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಎಆರ್‌ಎಂ9400 /1997- 98, ದಿನಾಂಕ: 28 - 09 - 1998 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ 
ಉಪವಿಭಾಗ, ಮಧುಗಿರಿ ಇವರಿಂದ ನೋಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪಿಯು ತಾಲ್ಲೂಕು 
ಸಂಘದ ಕಾರ್ಯಚಟುವಟಿಕೆಗಳು ಸುಮಾರು 4 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ . ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ 
ಕಲಂ 72 ( 2) ( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 1999 - 2000 ರಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ , ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ ರಚನೆಗೆ 
ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ (2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ ಸದಸ್ಯರ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ , ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , ಸಾರ್ವಜನಿಕರಿಂದಾಗಲೀ 
ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾರೆ. ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ . 

ಆದೇಶ 
ಸಂಖ್ಯೆ : ಡಿಆರ್‌ಟಿ:ಸಮಾಪನೆ: ಸಿಆರ್130 /2014 -15, ದಿನಾಂಕ : 18 -09 - 2014 
ಜಿ. ಪ್ರಕಾಶ್ , ಕೆ.ಸಿ.ಎಸ್., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2)( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / ಸಿ.ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಮೈಲಾರಲಿಂಗೇಶ್ವರ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಬರಗೂರು, 


ವಿಷಯ : 


ಇಂಕ್ ನಿ., ಬರಗು 


೧೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೩ 
ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಶಿರಾ ತಾಲ್ಲೂಕು, ಇವರನ್ನು ಋಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ -ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ . ಪ್ರಕಾಶ್ 
PR 1015 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಮಿನಿ ವಿಧಾನ ಸೌಧ , ಕೊಠಡಿ ಸಂಖ್ಯೆ: 305, 2ನೇ ಮಹಡಿ, 

ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಸ್ಥಗಿತಗೊಂಡಿರುವ ತಿರುಮಲ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., 

ಲಕ್ಕನಹಳ್ಳಿ , ಶಿರಾ ತಾಲ್ಲೂಕು, ಸಂಘವನ್ನು ಋಣ ಸಮಾಪನೆಗೊಳಿಸಿ ಆದೇಶಿಸುವ ಕುರಿತು. 
ಉಲ್ಲೇಖ : 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಪತ್ರದ 

ಸಂಖ್ಯೆ: ಸನಿ - 33/ಸಮಾಪನೆ/95/2014 -15 , ದಿನಾಂಕ : 12 - 09 - 2014 , 

2) ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20 - 05 - 2014, 
ಪ್ರಸ್ತಾವನೆ : 

ಈ ಸ್ಥಗಿತಗೊಂಡಿರುವ ತಿರುಮಲ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಲಕ್ಕನಹಳ್ಳಿ, ಶಿರಾ ತಾಲ್ಲೂಕು, ತುಮಕೂರು 
ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಎಆರ್‌ಎಂ/ 264791990 - 90, ದಿನಾಂಕ: 20 - 03 - 2000 ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ 
ಉಪವಿಭಾಗ, ಮಧುಗಿರಿ ಇವರಿಂದ ನೋಂದಣಿಯಾಗಿರುತ್ತದೆ . ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ . ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು ಸುಮಾರು 3 ವರ್ಷಗಳಿಂದ ಕಾರ್ಯಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ 
ಕಲಂ 72( 2)( ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, 
ಮಧುಗಿರಿ ರವರು ಉಲ್ಲೇಖ (1)ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ ಆಸಕ್ತಿ 
ತೋರಿರುವುದಿಲ್ಲ. ಸಂಘವು 2004 - 05ನೇ ಸಾಲುಗಳಿಂದ ಲೆಕ್ಕಪರಿಶೋಧನೆ ಮಾಡಿಸಿರುವುದಿಲ್ಲ, ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಮಂಡಳಿ 
ರಚನೆಗೆ ಕ್ರಮವಿಡದೇ ಸಂಘವು ಬೈಲಾ ಉದ್ದೇಶಗಳನ್ನು ಪೂರೈಸುವಲ್ಲಿ ವಿಫಲವಾಗಿರುವ ಕಾರಣ ಉಲ್ಲೇಖ ( 2) ರ ರೀತ್ಯಾ ಪತ್ರಿಕಾ ಪ್ರಕಟಣೆ ನೀಡಿ, ಸಂಘದ 
ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ, ಈ ಸಂಬಂಧ ಸಂಘದ ಸದಸ್ಯರುಗಳಿಂದಾಗಲೀ , 
ಸಾರ್ವಜನಿಕರಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ . ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಸಕ್ತಿ ಇಲ್ಲವೆಂದು 
ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌ಟಿ:ಸಮಾಪನೆ: ಸಿಆರ್127 / 2014 - 15 , ದಿನಾಂಕ : 18 - 09 - 2014 
ಜಿ. ಪ್ರಕಾಶ್ , ಕೆ . ಸಿ. ಎಸ್ ., ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 72 ( 2) ( ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ/ ಸಿ .ಎಲ್. ಎಂ ./2008, ದಿನಾಂಕ: 27 - 05 - 2010 ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ತಿರುಮಲ ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಲಕ್ಕನಹಳ್ಳಿ, ಶಿರಾ ತಾಲ್ಲೂಕು, 
ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ , ಸಹಕಾರ ಅಭಿವೃದ್ಧಿ ಅಧಿಕಾರಿ, ಶಿರಾ ತಾಲ್ಲೂಕು, ಇವರನ್ನು ಋಣ ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ 
ಆದೇಶಿಸಿರುತ್ತೇನೆ. 

ಋಣ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ - ಜವಾಬ್ದಾರಿ ತಃಖ್ಯ ರೀತ್ಯಾ ಆಸ್ತಿ - ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ವಿಲೇವಾರಿ 
ಮಾಡಿ, ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 18 - 09 - 2014 ರಂದು ನೀಡಿರುತ್ತೇನೆ. 

ಜಿ . ಪ್ರಕಾಶ್ 
PR 1016 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC 15 

ತುಮಕೂರು ಜಿಲ್ಲೆ, ತುಮಕೂರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೧೩೩೯ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ಅಧಿಸೂಚನೆ ಸಂಖ್ಯೆ:ಉನೋಕ/ ಬಂಟ್ವಾಳ /ಎಸ್‌ಟಿಪಿ / ಎಂವಿಸಿ/1 /2014 -15, ದಿನಾಂಕ :12.01.2015 
ವಿಷಯ : ದ .ಕ.ಕಂದಾಯ ಜಿಲ್ಲೆಯ, ಬಂಟ್ವಾಳ ನೋಂದಣಿ ಉಪಜಿಲ್ಲೆಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಮಾರುಕಟ್ಟೆ ಮಾರ್ಗಸೂಚಿ ಬೆಲೆಪಟ್ಟಿಯನ್ನು ಪರಿಷ್ಕರಿಸಿದ ಬಗ್ಗೆ . 
ಉಲ್ಲೇಖ: 1) ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ ಸಿವಿಸಿ - 1/2014 -15 ದಿನಾಂಕ 28.05.2014 

2) ಮಾನ್ಯ ಜಿಲ್ಲಾ ನೋಂದಣಾಧಿಕಾರಿಗಳು ಹಾಗೂ ಮುದ್ರಾಂಕಗಳ ಉಪ ಆಯುಕ್ತರು, ದ.ಕ.ಜಿಲ್ಲೆ ಇವರ ಕಛೇರಿ ನಿರ್ದೇಶನ ದಿನಾಂಕ:12.9.2014 
3) ಮಾರುಕಟ್ಟೆ ಮೌಲ್ಯ ಮಾಪನ ಉಪಸಮಿತಿ, ಬಂಟ್ವಾಳ ಇವರ ಅಂತಿಮ ಸಭೆಯ ನಡವಳಿಗಳು 

4)ಕೇಂದ್ರೀಯ ಮಾರುಕಟ್ಟೆ ಮೌಲ್ಯ ಮಾಪನ ಸಮಿತಿ ಸಭೆಯ ನಡವಳಿಗಳು ದಿನಾಂಕ 23.12 .2014 
ಕರ್ನಾಟಕ ಮುದ್ರಾಂಕ ಕಾಯ್ದೆ , 1957 ರ ಕಲಂ 45ಬಿ ( 3) ರಂತೆ ದ.ಕ. ಕಂದಾಯ ಜಿಲ್ಲೆಯ , ಬಂಟ್ವಾಳ ನೋಂದಣಿ ಉಪಜಿಲ್ಲೆಯ ವ್ಯಾಪ್ತಿಯೊಳಗಿನ ಸ್ಥಿರಾಸ್ತಿಗಳ ಮಾರುಕಟ್ಟೆ ಮಾರ್ಗಸೂಚಿ ಬೆಲೆಗಳನ್ನು ಪರಿಷ್ಕರಿಸಲಾಗಿದೆ. ಈ 
ಕಛೇರಿ ಪತ್ರ ಸಮಸಂಖ್ಯೆ ದಿನಾಂಕ 26 .11. 2014 ರಂತೆ ದರ ಪರಿಷ್ಕರಣೆ ಬಗ್ಗೆ ಕರಡು ಪ್ರತಿಯನ್ನು ಸಾರ್ವಜನಿಕರ ಅವಗಾಹನೆಗೆ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿ, ಸಂಬಂಧಪಟ್ಟ ಕಛೇರಿಗಳ ಸೂಚನಾ ಫಲಕಗಳಲ್ಲಿ 
ಪ್ರಕಟಿಸಲಾಗಿದೆ. 

ದಿನಾಂಕ 23 .12 .2014 ರಂದು ಕೇಂದ್ರೀಯ ಮಾರುಕಟ್ಟೆ ಮೌಲ್ಯಮಾಪನ ಸಮಿತಿ, ಬೆಂಗಳೂರು ಇಲ್ಲಿ ನಡೆದ ಸಭೆಯಲ್ಲಿ ಉಪಸಮಿತಿಯಿಂದ ಪರಿಷ್ಕರಿಸಲ್ಪಟ್ಟ ದರಗಳ ಪಟ್ಟಿಯನ್ನು ಅಂಗೀಕರಿಸಲಾಗಿದೆ. 

ಕರ್ನಾಟಕ ಮುದ್ರಾಂಕ ಕಾಯ್ದೆ, 1957 ರ ಕಲಂ 45ಬಿ( 3) ಮತ್ತು ಕರ್ನಾಟಕ ಮುದ್ರಾಂಕ ನಿಯಮಗಳು, 2003 ( Constitution of C.V.C. etc) ರ ನಿಯಮ 7( 3) ರಲ್ಲಿ ಈ ಪ್ರಾಧಿಕಾರಕ್ಕೆ ನೀಡಿರುವ ಪ್ರದತ್ತವಾದ ಅಧಿಕಾರ 
ಮತ್ತು ಸೂಚನೆಗಳನ್ವಯ , ದ.ಕ. ಕಂದಾಯ ಜಿಲ್ಲೆಯ , ಬಂಟ್ವಾಳ ನೋಂದಣಿ ಉಪಜಿಲ್ಲೆಯ ವ್ಯಾಪ್ತಿಯೊಳಗಿನ ಸ್ಥಿರಾಸ್ತಿಗಳ ಪರಿಷ್ಕೃತ ದರಗಳನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. 
ಪರಿಷ್ಕೃತ ದರಗಳು ದಿನಾಂಕ 24 ನೇ ಡಿಸೆಂಬರ್ 2014 ರಿಂದ ಜಾರಿಗೆ ಬಂದಿರುತ್ತದೆ 

ಕರ್ನಾಟಕ ಸರ್ಕಾರ, ಕೇಂದ್ರೀಯ ಮಾರುಕಟ್ಟೆ ಮೌಲ್ಯಮಾಪನ ಸಮಿತಿ 
ಬೆಂಗಳೂರು ಇವರ ಆಜ್ಞಾನುಸಾರ ಹಾಗೂ ಇವರ ಹೆಸರಿನಲ್ಲಿ 

ಶ್ರೀಮತಿ ಕವಿತಾ ಎ. ಸಿ. 
ಕಾರ್ಯದರ್ಶಿಗಳು , ಮಾರುಕಟ್ಟೆ ಮೌಲ್ಯಮಾಪನ ಉಪಸಮಿತಿ 

ಬಂಟ್ವಾಳ ಹಾಗೂ ಉಪನೋಂದಣಾಧಿಕಾರಿ ಬಂಟ್ವಾಳ, ದ.ಕ. ಜಿಲ್ಲೆ 

ಅನುಬಂಧ - 1 
1, ಮೌಲ್ಯ ಮಾಪನಕ್ಕೆ ಸಂಬಂಧಿಸಿದಂತೆ ಅನ್ವಯಿಸುವ ವಿಶೇಷ ಸೂಚನೆಗಳು : 
ಮೌಲ್ಯ ಮಾಪನಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ/ ಗ್ರಾಮಾಂತರ, ರಾಮನಗರ ಹೊರತುಪಡಿಸಿ ಉಳಿದ ರಾಜ್ಯಾಂದ್ಯಂತ ಎಲ್ಲಾ ಉಪ ನೋಂದಣಿ ಕಛೇರಿಗಳ ವ್ಯಾಪ್ತಿಗೆ ಅನ್ವಯಿಸುವ ವಿಶೇಷ ಸೂಚನೆಗಳು: 
1. ಕೃಷಿ ಜಮೀನುಗಳಿಗೆ ಈ ಕೆಳಕಂಡ ದರಗಳು ಅನ್ವಯಿಸುವುದು. 

(1) | ಗ್ರಾಮಾಂತರ 1- 15 ಸೆಂಟ್ಸ್ ವಿಸ್ತೀರ್ಣದ ಜಮೀನಿಗೆ( 15 ಸೆಂಟ್ಸ್ ಸೇರಿದಂತೆ ) | ಸಂಬಂಧಿಸಿದ ಆಯಾ ಪ್ರದೇಶದ ನಿವೇಶನ ದರ ಅಳವಡಿಸತಕ್ಕದ್ದು. 

ಪುರಸಭೆ 1 -15 ಸೆಂಟ್ಸ್ ವಿಸ್ತೀರ್ಣದ ಜಮೀನಿಗೆ (15 ಸೆಂಟ್ಸ್ ಸೇರಿದಂತೆ ) 
ಗ್ರಾಮಾಂತರ 15 ಸೆಂಟ್ಸ್ ಮೇಲ್ಪಟ್ಟು 25 ಸೆಂಟ್ಸ್ವರೆಗೆ ವಿಸ್ತೀರ್ಣದ ಜಮೀನಿಗೆ ಸಂಬಂಧಿಸಿದ ಆಯಾ ಪ್ರದೇಶದ ನಿವೇಶನ ದರದಲ್ಲಿ 50 % ರಷ್ಟು ಕಡಿತಗೊಳಿಸಿ ಅಳವಡಿಸತಕ್ಕದ್ದು . 
ಪುರಸಭೆ 15 ಸೆಂಟ್ಸ್ ಮೇಲ್ಪಟ್ಟು 25 ಸೆಂಟ್ಸ್ವರೆಗಿನ ವಿಸ್ತೀರ್ಣದ ಜಮೀನಿಗೆ | 


ನಿವೇಶನ ದರ = ಯಾವ ಉದ್ದೇಶಕ್ಕೆ ಭೂಪರಿವರ್ತನೆ ಆಗಿರುತ್ತದೆಯೋ ಆ ಉದ್ದೇಶದ ( ಅಂದರೆ ವಸತಿ, ವಾಣಿಜ್ಯ ಮತ್ತು ಕೈಗಾರಿಕೆ ಉದ್ದೇಶಗಳು) ನಿವೇಶನ ದರವನ್ನು ಅಳವಡಿಸುವುದು. 
2. ಬೆಲೆ ಪಟ್ಟಿಯಲ್ಲಿ ನಿಗಧಿಪಡಿಸದೆ ಇರುವ ರಾಷ್ಟ್ರೀಯ ಹೆದ್ದಾರಿ/ ವರ್ತುಲ ರಸ್ತೆಗಳಿಗೆ ಹೊಂದಿಕೊಂಡಿರುವ ಸ್ವತ್ತುಗಳಿಗೆ ಆಯಾ ಪ್ರದೇಶದ ಹಾಲಿ ಕೃಷಿ ಮತ್ತು ಕೃಷಿಯೇತರ ದರಗಳಿಗೆ 50 % ರಷ್ಟು ಮತ್ತು ರಾಜ್ಯ ಹೆದ್ದಾರಿಗಳಿಗೆ ಆಯಾ 
ಪ್ರದೇಶದ ದರಕ್ಕೆ 25 % ರಷ್ಟು ಹೆಚ್ಚಿಗೆ ದರ ನಿಗಧಿಪಡಿಸುವುದು. 


೧೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೩ 
3. ಯಾವುದೇ ಪ್ರದೇಶದಲ್ಲಿರುವ ವಾಣಿಜ್ಯ ಮತ್ತು ವಸತಿಯೇತರ (ಕೈಗಾರಿಕೆಯನ್ನು ಹೊರತುಪಡಿಸಿ) ನಿವೇಶನಗಳಿಗೆ ಆಯಾ ಪ್ರದೇಶಗಳ ವಾಸೋಪಯೋಗಿ ನಿವೇಶನ ದರದ ಮೇಲೆ ಶೇಕಡ 40 ರಷ್ಟು ಹೆಚ್ಚಿಸಿ ದರ ನಿಗಧಿಪಡಿಸುವುದು. 
ಈಗಾಗಲೇ ವಾಣಿಜ್ಯ / ವಸತಿಯೇತರ ಉದ್ದೇಶಕ್ಕಾಗಿಯೆ ದರ ನಿಗಧಿಪಡಿಸುವುದನ್ನು ಹೊರತುಪಡಿಸಿ , 
4. ಮೂಲೆನಿವೇಶನಗಳಿಗೆ ಮತ್ತು ಯಾವುದೇ ಎರಡು ಕಡೆ ರಸ್ತೆ ಇರುವ ನಿವೇಶನಗಳಿಗೆ, ಆಯಾ ಪ್ರದೇಶದ ನಿವೇಶನಗಳ ದರಗಳ 10 % ರಷ್ಟು ಹೆಚ್ಚಿಗೆ ದರ ನಿಗಧಿಪಡಿಸುವುದು . 
5. ಈಗಾಗಲೇ ಮಾರ್ಗಸೂಚಿಯಲ್ಲಿ ಕೈಗಾರಿಕೋಪಯೋಗಿ ಎಂದು ಸ್ಪಷ್ಟಪಡಿಸಿರುವ ಪ್ರದೇಶಗಳಿಗೆ ನಿಗಧಿಪಡಿಸಿರುವ ನಿವೇಶನದ ದರವನ್ನು ಅನುಸರಿಸತಕ್ಕದ್ದು. ಈ ಪ್ರದೇಶಗಳನ್ನು ಹೊರತುಪಡಿಸಿ ಇತರೆ ಎಲ್ಲಾ ಪ್ರದೇಶಗಳಲ್ಲಿ ಇರುವ 
ಕೈಗಾರಿಕೋಪಯೋಗಿ ನಿವೇಶನಗಳಿಗೆ ವಾಸೋಪಯೋಗಿ ನಿವೇಶನ ದರದ 75 % ರಷ್ಟು ಬೆಲೆ ನಿಗಧಿಪಡಿಸುವುದು . 
6. ವಾಣಿಜ್ಯ ಉಪಯೋಗಿ ಜಮೀನುಗಳಿಗೆ ವಾಸೋಪಯೋಗಿ ಜಮೀನುಗಳ ಶೇಕಡಾ 40 ರಷ್ಟು ಹೆಚ್ಚುವರಿ ದರ ನಿಗದಿಪಡಿಸುವುದು . 
7. ವಾಣಿಜ್ಯ / ವಸತಿಯೇತರ ಫ್ಲಾಟ್‌ಗಳು/ ಮಾಲ್‌ಗಳಿಗೆ ವಾಸೋಪಯೋಗಿ ಫ್ಲಾಟ್‌ಗಳ ದರದ 30 % ರಷ್ಟು ಹೆಚ್ಚಿಗೆ ನಿಗಧಿಪಡಿಸುವುದು 
8. ಅಪಾರ್ಟ್‌ಮೆಂಟ್‌ನ ಓಪನ್ ಟೆರೇಸ್‌ಗೆ/ ಗಾರ್ಡನ್ ಏರಿಯಾಗೆ/ ಎಕ್ಸ್ಕ್ಯೂಸಿವ್ ಯೂಸೇಜ್ ಏರಿಯಾಗಳಿಗೆ 25 % ರಷ್ಟು ಸೂಪರ್ ಬಿಲ್ಡಪ್ ಏರಿಯಾ ದರಗಳನ್ನು ನಿಗಧಿಪಡಿಸುವುದು . ಹಾಗೂ ಇನ್ನುಳಿದ ಕಟ್ಟಡಗಳಿಗೆ 
ಸಂಬಂಧಿಸಿದಂತೆ( ಓಪನ್ ಟೆರೇಸ್‌ಗೆ/ ಗಾರ್ಡನ್ ಏರಿಯಾಗೆ/ ಎಕ್ಸ್ಕ್ಯೂಸಿವ್‌ಯೂಸೇಜ್ ಏರಿಯಾಗಳಿಗೆ ) ಚದರಡಿಗೆ ರೂ .500 /- ರಂತೆ( ನಿವೇಶನದ ಬೆಲೆ ಹೊರತುಪಡಿಸಿ) ನಿಗದಿಪಡಿಸುವುದು. 
9 . ಅನುಬಂಧ- 2ರಲ್ಲಿಯ ಅಪಾರ್ಟ್‌ಮೆಂಟ್ ದರಗಳು ಸೂಪರ್‌ಬಿಲ್ಡಪ್ ಏರಿಯಾದ ಪ್ರಾಥಮಿಕ ದರಗಳಾಗಿರುತ್ತವೆ ( only basic rate) ; ಅಪಾರ್ಟ್‌ಮೆಂಟಿನ ಒಟ್ಟು ಮೌಲ್ಯ = ಸೂಪರ್‌ಬಿಲ್ಡಪ್ ಏರಿಯಾದ ಪ್ರಾಥಮಿಕ ದರದ ಮೌಲ್ಯ 
( only basic rate) + ಹೆಚ್ಚುವರಿ ಅಂತಸ್ತಿನ ಮೌಲ್ಯ + ಹೆಚ್ಚುವರಿ ವಿಶೇಷ ಸೌಲಭ್ಯ ಗುಂಪಿನ ಮೌಲ್ಯ. 
10. ಅನುಬಂಧ - 2ರಲ್ಲಿಯ ವಿಲ್ಲಾ / ರೋ ಹೌಸ್‌ಗಳ ದರಗಳು ವಿಲ್ಲಾ / ರೋ ಹೌಸ್‌ಗಳ ನಿವೇಶನದ ದರಗಳಾಗಿದ್ದು, ವಿಲ್ಲಾ / ರೋ ಹೌಸ್ ಒಟ್ಟು ಮೌಲ್ಯ = ವಿಲ್ಲಾ / ರೋ ಹೌಸ್‌ಗಳ ನಿವೇಶನ ದರದ ಮೌಲ್ಯ + ವಿಲ್ಲಾ / ರೋ 
ಹೌಸ್ ಕಟ್ಟಡದ ಮೌಲ್ಯ + ಹೆಚ್ಚುವರಿ ವಿಶೇಷ ಸೌಲಭ್ಯ ಗುಂಪಿನ ಮೌಲ್ಯ. 
11 . ಸ್ಥಿರಾಸ್ತಿಗಳ ಮಾರ್ಗಸೂಚಿ ಬೆಲೆಪಟ್ಟಿಯಲ್ಲಿನ ಬೆಲೆಗಳು ಜಾರಿಗೆ ಬಂದ ದಿನಾಂಕದಿಂದ ನಂತರ ನೋಂದಣಿಗೆ ಹಾಜರುಪಡಿಸುವ ಎಲ್ಲಾ ಲಿಖಿತ ಪ್ರಕಟಣೆಗೊಂಡ ಪಟ್ಟಿಯಲ್ಲಿನ ಮೌಲ್ಯದಂತೆಯೇ ಬೆಲೆಯನ್ನು ಪರಿಗಣಿಸತಕ್ಕದ್ದಾಗಿರುತ್ತದೆ. 
ಪ್ರಕಟಣೆಗೊಂಡ ದಿನಾಂಕದಿಂದ ಹಿಂದೆ ಬರೆಯಲಾದ ಪತ್ರಗಳೂ ಸಹ ಈ ಪಟ್ಟಿಯಲ್ಲಿನ ದರಗಳಂತೆ ಮೌಲ್ಯವನ್ನು ನಿರ್ಧರಿಸತಕ್ಕದ್ದಾಗಿರುತ್ತದೆ. ತಪ್ಪಿದಲ್ಲಿ ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲಂ 45 ( ಎ) (1) ರ ಅಡಿಯಲ್ಲಿ ಕ್ರಮ 
ಜರುಗಿಸತಕ್ಕದ್ದು. 
12 . ಎಲ್ಲಾ ನಿವೇಶನ ಹಾಗೂ ಅಪಾರ್ಟ್‌ಮೆಂಟ್ ದರಗಳು ಸೆಂಟ್ / ಚದರ ಅಡಿ ಹಾಗೂ ಚದರ ಮೀಟರ್‌ಗಳಲ್ಲಿ(1 ಚದರ ಮೀಟರ್ = 10 . 764 ಚದರ ಅಡಿಗಳು ) ( 1ಸೆಂಟ್ = 40.47 ಚ . ಮೀ ) ( 1ಸೆಂಟ್ = 435. 6 ಚ.ಅಡಿ) ಪ್ರಕಟವಾಗಿದ್ದು , 
ಮೂರು ದರಗಳ ಅನ್ವಯ ಬರುವ ಸ್ವತ್ತಿನ ಮೌಲ್ಯದಲ್ಲಿ ಯಾವುದು ಹೆಚ್ಚು ಅದನ್ನು ಶುಲ್ಕ ಲೆಕ್ಕ ಹಾಕಲು ಉಪಯೋಗಿಸಬೇಕು. 

2. ಕೇಂದ್ರ ಮೌಲ್ಯ ಮಾಪನ ಸಮಿತಿ. 
ಮೌಲ್ಯಮಾಪನಕ್ಕೆ ಅನುಸರಿಸಬೇಕಾದ ಪ್ರಸ್ತಾವಿತ ಪರಿಷ್ಕತ ಕಟ್ಟಡಗಳ ದರಗಳು 

ಉಲ್ಲೇಖ : ಅಧಿಸೂಚನೆ ಸಂಖ್ಯೆ : 
ಉ . ನೋ .ಕ.ಬಂಟ್ವಾಳ ಜಿ . ನೋ .ಕ. ಮಂಗಳೂರು_ ಅನುಸರಿಸಬೇಕಾದ ಪ್ರಸ್ತಾವಿತ ಕಟ್ಟಡಗಳ ದರಗಳು ( ಎಲ್ಲಾ ರೀತಿಯ ಉಪಯೋಗದ ಸ್ವತ್ತುಗಳಿಗೆ) 
ಕಟ್ಟಡದ ತರಹ ರಾಜ್ಯಾದ್ಯಂತ ಎಲ್ಲಾ ಮಹಾನಗರ ಪಾಲಿಕೆ ವ್ಯಾಪ್ತಿ 

ರಾಜ್ಯಾದ್ಯಂತ ಎಲ್ಲಾ ನಗರಸಭೆಗಳ ವ್ಯಾಪ್ತಿ ರಾಜ್ಯಾದ್ಯಂತ ಎಲ್ಲಾ ಪಟ್ಟಣ ಪುರಸಭೆ, ಪಟ್ಟಣ ಪಂಚಾಯ್ತಿ ವ್ಯಾಪ್ತಿ ರಾಜ್ಯಾದ್ಯಂತ ಇತರೆ ಎಲ್ಲಾ ಪ್ರದೇಶಗಳಿಗೆ 
ನೆಲಮಹಡಿ ಮೇಲ್ಮಹಡಿ ನೆಲಮಹಡಿ ಮೇಲ್ಮಹಡಿ ನೆಲಮಹಡಿ ಮೇಲ್ಮಹಡಿ ನೆಲಮಹಡಿ 

ಮೇಲ್ಮಹಡಿ 


ಕ್ರಸಂ 


ಪ್ರತಿಚದರಅಡಿ 
ರೂಗಳಲ್ಲಿ 


ಪ್ರತಿಚದರ 


ಮೀಟರ್ರೂಗಳಲ್ಲಿ 


|ಪ್ರತಿಚದರಅಡಿ 

ರೂಗಳಲ್ಲಿ 


ಪ್ರತಿಚದರಮೀಟರ್ 


ರೂಗಳಲ್ಲಿ 


ಪ್ರತಿಚದರಅಡಿ 


ರೂಗಳಲ್ಲಿ | 


ಪ್ರತಿಚದರಮೀಟರ್ 

ರೂಗಳಲ್ಲಿ 


ಪ್ರತಿಚದರಅಡಿ 
ರೂಗಳಲ್ಲಿ 


-ಪ್ರತಿಚದರಮೀಟರ್ 

-ರೂಗಳಲ್ಲಿ 


ಪ್ರತಿಚದರಅಡಿ ರೂಗಳಲ್ಲಿ 


|ನಪ್ರತಿಚದರಮೀಟರ್ 


ರೂಗಳಲ್ಲಿ 


-|ಪ್ರತಿಚದರಅಡಿ 

ರೂಗಳಲ್ಲಿ 


ಪ್ರತಿಚದರಮೀಟರ್ 

ರೂಗಳಲ್ಲಿ 


ಪ್ರತಿಚದರಅಡಿ ರೂಗಳಲ್ಲಿ 


-ಪ್ರತಿಚದರಮೀಟರ್ 

ರೂಗಳಲ್ಲಿ 


_|ಪ್ರತಿಚದರಅಡಿ 

ರೂಗಳಲ್ಲಿ 


ಪ್ರತಿಚದರಮೀಟರ್ 

ರೂಗಳಲ್ಲಿ 


| 


| 


18 


ಆರ್.ಸಿ.ಸಿ. ಗ್ರಾನೈಟ್, 
ನೆಲಹಾಸು, ತೇಗದ ಮರ 


ಕ್ಲ | 


1500 


16146 


1450 


15608 


1400 


15070 


1400 


15070 


1400 


15070 


1350 


14531 


1350 


14531 


1300 


13993 


ಭಾಗ ೩ 


೧೩೪೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 
1530s | as a 


ಆರ್. ಸಿ . ಸಿ . ಮಾರ್ಬಲ್, 
ನೆಲಹಾಸು, ತೇಗದ ಮರ 


1480 | 


_ 15931 | 


1430 | 


1480 


1430 


15393 


1430 


15393 


1380 


14854 


1380 


14854 


1330 


14316 


1330 


14316 


1280 


13778 


ಆರ್. ಸಿ . ಸಿ.ಮೊಸಾಯಿಕ್ / 
ವಿಟ್ರಿಫೈಡ್/ಸೆರಾಮಿಕ್ 
ನೆಲಹಾಸು 


1200 


12917 


1150 


12379 


1150 


12379 


_ 1100 | 


11840 


1100 


11840 


1050 


11302 


1050 


11302 


1000 


10764 


3 


. 


1100 


11840 


1050 


1000 


1000 


950 


10226 


950 


10226 


900 


9688 


4 


. 


11302 


10764 


1000 


10764 


9688 


850 


800 


8611 


550 


400 


4306 


350 


ಆರ್. ಸಿ. ಸಿ .ಮೊಸಾಯಿಕ್/ 
ಪಾಲಿಷ್ 
ಕಡಪ/ಶಾಹಬಾದ/ 

11302 1050 11302 

10764 

10764 
ಬೇತಮ್ ಜೆಲ್ಲಿ 
ನೆಲಹಾಸು,ಹೊನ್ನೆಮರ, ಉ 
ಕ್ಕಿನ ಕಿಟಕಿಗಳು 
ಆರ್. ಸಿ. ಸಿ. ರೆಡಾಕ್ಸೆಡ್ 
ನೆಲಹಾಸು, ಎಲ್ಲಾ 

1050 1000 950 | | 10226 950 | 10226 || 900 

9149 

| 8611 
ರೀತಿಯ ಮರ ಅಥವಾ 
ಉಕ್ಕಿನ ಕಿಟಕಿ 
ಮದ್ರಾಸ್ ತಾರಸಿ /ಕಡೆ 
ಬಡಿ ತಾರು ಮಂಗಳೂರು 
ಹೆಂಚು, ಎ . ಸಿ.ಶೀಟ್ 

| 5920 500 | 5382 | 500 | 5382 | 450 | 4844 450 | 4844 | 400 4306 400 | 4306 | 350 | 3767 
ರೆಡಾಕ್ಸೆಡ್ ನೆಲಹಾಸು, 
ಕಾಡಿನ ಮರ, ಸಿಮೆಂಟ್ 
ಗಾರೆ ಗೋಡೆ 
ಕರಿಹೆಂಚು,ಮಣ್ಣಿನ 
ಮೇಲ್ಮುದ್ಧಿ ಕಡಪ, 
430 4629 | 430 | 4629 | 380 || 4090 

4090 

3552 
ಮಣ್ಣಿನ ಗೋಡೆ, ಕಾಡಿನ 
7 | ಮರ, ಗುಡಿಸಲು ಚಪ್ಪರ 
ಷರಾ : 1. ಮೇಲ್ಕಂಡ ದರಗಳಲ್ಲಿ ನಾಗರೀಕ ಸೌಲಭ್ಯಗಳಾದ ಕುಡಿಯುವ ನೀರು, ಒಳಚರಂಡಿ, ವಿದ್ಯುತ್ ವೆಚ್ಚಗಳು ಮತ್ತು ಇತರೆ ಸಾರ್ವಜನಿಕ ವ್ಯವಸ್ಥೆಗಳನ್ನು ಒಳಗೊಂಡ ದರಗಳಾಗಿರುತ್ತದೆ. 

_ 2014- 15 ನೇ ಸಾಲಿಗೆ ರಾಜ್ಯಾದ್ಯಂತ ಅನುಸರಿಸಬೇಕಾದ ಪ್ರಸ್ತಾವಿತ ಪಾರ್ಕಿಂಗ್ ( ವಾಹನ ನಿಲ್ದಾಣ ) ದರಗಳು( ಎಲ್ಲಾ ರೀತಿಯ ಉಪಯೋಗದ ಸ್ವತ್ತುಗಳಿಗೆ) 
ಸ್ವತ್ತಿನ ಒಟ್ಟು ಮೌಲ್ಯ 

ರಾಜ್ಯದ್ಯಂತ ಎಲ್ಲಾ ಮಹಾನಗರ ಪಾಲಿಕೆ ವ್ಯಾಪ್ತಿ ರಾಜ್ಯಾದ್ಯಂತ ಎಲ್ಲಾ ನಗರ ಸಭೆಗಳ | ರಾಜ್ಯಾದ್ಯಂತ ಎಲ್ಲಾ ಪಟ್ಟಣ ಪುರಸಭೆ | ರಾಜ್ಯಾದ್ಯಂತ ಇತರೆ ಎಲ್ಲಾ 
a) ನಿವೇಶನ ಮತ್ತು ಕಟ್ಟಡದ ಸ್ವತ್ತುಗಳಿಗೆ 

ವ್ಯಾಪ್ತಿ ಪಟ್ಟಣ ಪಂಚಾಯ್ತಿ ವ್ಯಾಪ್ತಿ 

ಪ್ರದೇಶಗಳಿಗೆ 
b) ಅಪಾರ್ಟ್‌ಮೆಂಟ್ ಕಟ್ಟಡಗಳಿಗೆ 

ಮೇಲ್ಯಾವಣಿ ರಹಿತ ಮೇಲ್ಯಾವಣಿ ಉಳ್ಳ | ಮೇಲ್ಯಾವಣಿ | ಮೇಲ್ಯಾವಣಿ ಮೇಲ್ಯಾವಣಿ | ಮೇಲಾವಣಿ | ಮೇಲ್ದಾವಣಿ | ಮೇಲ್ಯಾವಣಿ 
( ಸೂಪರ್ ಬಿಲ್ಡಪ್ ಮೌಲ್ಯ + ಹೆಚ್ಚುವರಿ ಅಂತಸ್ತಿನ ಮೌಲ್ಯ + ಹೆಚ್ಚುವರಿ ವಿಶೇಷ ಸೌಲಭ್ಯ ಗುಂಪಿನ ಮೌಲ್ಯ 

ಉಳ್ಳ ರಹಿತ 

ರಹಿತ ಉಳ್ಳ 


6 . 


480 


5167 


430 


380 


330 


330 


3552 


280 


3014 


8(GL 


ರಹಿತ 


ಉಳ್ಳ 


10. 


1 | ರೂ .50, 00,000 - 00ದವರೆಗೆ 


125000 


140000 


115000 


130000 


105000 | 


120000 


95000 


110000 


೧೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


_ 2 | ರೂ .50,00,001-00 ರಿಂದ 1,00,00,000- 00 ವರೆಗೆ 


140000 


190000 


130000 


180000 


120000 


170000 


110000 | 


160000 


ಕ್ರಸಂ 


7 


. 


3 | ರೂ .1 ,00,00,001 ರಿಂದ ಮೇಲ್ಪಟ್ಟು 

190000 

240000 180000 230000 170000 220000 160000 150000 
3. ಆಪಾರ್ಟ್‌ಮೆಂಟ್‌ / ಫ್ಲಾಟ್‌ಗಳ ಮೇಲಂತಸ್ತುಗಳಿಗೆ ಹೆಚ್ಚುವರಿ ದರ ನಿಗಧಿಪಡಿಸುವ ಬಗ್ಗೆ. 
ಅಂತಸ್ತುಗಳು ಶೇಕಡಾವಾರು ಹೆಚ್ಚುವರಿ 

ಕ್ರಸಂ ಅಂತಸ್ತುಗಳು 

ಶೇಕಡಾವಾರು ಹೆಚ್ಚುವರಿ 
1 0 ಯಿಂದ 5 ಅಂತಸ್ತಿನ ವರೆಗೆ ಯಾವುದೆ ಹೆಚ್ಚುವರಿ ದರ ಇಲ್ಲ. 

11ನೇ ಅಂತಸ್ತಿಗೆ 

ಸೂಪರ್ ಬಿಲ್ಡಪ್ ಏರಿಯಾದ ಮೌಲ್ಯ+ 3.0. % 
6ನೇ ಅಂತಸ್ತಿಗೆ ಸೂಪರ್‌ಬಿಲ್ಡಪ್ ಏರಿಯಾದ ಮೌಲ್ಯ+ 0.5 % 

12ನೇ ಅಂತಸ್ತಿಗೆ 

ಸೂಪರ್ ಬಿಲ್ಡಪ್ ಏರಿಯಾದ ಮೌಲ್ಯ + 3.5 % 
7ನೇ ಅಂತಸ್ತಿಗೆ ಸೂಪರ್‌ಬಿಲ್ಡಪ್ ಏರಿಯಾದ ಮೌಲ್ಯ + 1.0 % 

13ನೇ ಅಂತಸ್ತಿಗೆ 

ಸೂಪರ್ ಬಿಲ್ಡಪ್ ಏರಿಯಾದ ಮೌಲ್ಯ 4 .0 . % 
8ನೇ ಅಂತಸ್ತಿಗೆ ಸೂಪರ್‌ಬಿಲ್ಡಪ್ ಏರಿಯಾದ ಮೌಲ್ಯ+ 1.5 % 

14ನೇ ಅಂತಸ್ತಿಗೆ 

ಸೂಪರ್ ಬಿಲ್ಡಪ್ ಏರಿಯಾದ ಮೌಲ್ಯ+ 4.5 % 
೨ನೇ ಅಂತಸ್ತಿಗೆ ಸೂಪರ್‌ಬಿಲ್ಡಪ್ ಏರಿಯಾದ ಮೌಲ್ಯ + 2.0 % 11 15ನೇ ಅಂತಸ್ತು ಮತ್ತು ಮೇಲ್ಪಟ್ಟು 

ಸೂಪರ್ ಬಿಲ್ಡಪ್ ಏರಿಯಾದ ಮೌಲ್ಯ + 5.0 % 
6 . 10ನೇ ಅಂತಸ್ತಿಗೆ ಸೂಪರ್‌ಬಿಲ್ಡಪ್ ಏರಿಯಾದ ಮೌಲ್ಯ + 2.5 % 


ಅಪಾರ್ಟ್‌ಮೆಂಟ್‌ / ಫ್ಲಾಟ್ ಮೇಲಂತಸ್ತುಗಳಿಗೆ ಹೆಚ್ಚುವರಿ ದರ ನಿಗಧಿಪಡಿಸುವ ಬಗ್ಗೆ . (ಉದಾಹರಣೆ: 30,00, 000 ಮೌಲ್ಯದ (1000 ಚದರ ಅಡಿ X ರೂ . 3000 ಪ್ರತಿ ಚದರ ಅಡಿಗೆ) ಅಪಾರ್ಟ್‌ಮೆಂಟ್‌ಗೆ ಮೇಲ್ಕಂಡ ದರಗಳಂತೆ ಅಗುವ 
ಹೆಚ್ಚುವರಿ ಮೌಲ್ಯ). 
ಕ್ರ. ಸಂ | ಅಂತಸ್ತುಗಳು 

ಶೇಕಡಾವಾರು 

ಕ್ರಸಂ ಅಂತಸ್ತುಗಳು 

ಶೇಕಡಾವಾರು 
1 | 0 ಯಿಂದ 5 ಅಂತಸ್ತು 30,00,000 + ಯಾವುದೇ ಹೆಚ್ಚುವರಿ ದರ ಇಲ್ಲ. 

11ನೇ ಅಂತಸ್ತು 

30,00 ,000 + (30 , 00, 000X 3.0 % ) = 30,90 ,000/ 
6ನೇ ಅಂತಸ್ತು 30,00, 000 + (30,00,000X 0.5 % ) = 30 ,15,000/ 

12ನೇ ಅಂತಸ್ತು 

30, 00, 000 +(30,00, 000X3.5 % = 31 , 05 , 000/ 
7ನೇ ಅಂತಸ್ತು 30 , 00, 000 + ( 30 ,00 , 000X 1 . 0 % ) = 30, 30 ,000/ 

13ನೇ ಅಂತಸ್ತು 

30 ,00, 000+ ( 30, 00 ,000X 4 . 0 % ) = 31, 20,000/ 
8ನೇ ಅಂತಸ್ತು 30, 00,000 + ( 30 ,00 ,000X1.5 % ) = 30 ,45, 000/- | 

14ನೇ ಅಂತಸ್ತು 

30, 00 ,000 + (30, 00, 000X4 . 5 % ) = 31, 35, 000/ 
9ನೇ ಅಂತಸ್ತು 30, 00, 000 +( 30,00,000X 2 . 0 % = 30 ,60 , 000/ 

15ನೇ ಅಂತಸ್ತು ಮತ್ತು ಮೇಲ್ಪಟ್ಟು 

30,00,000 +( 30 ,00 ,000X5.0 % )= 31,50, 000/ 
10ನೇ ಅಂತಸ್ತು 30,00, 000 + ( 30 ,00, 000X2.5 % ) = 30 ,75, 000/ 
4 . ಅಪಾರ್ಟ್‌ಮೆಂಟ್ / ವಿಲ್ಲಾ / ವಿಲ್ಲಾಮೆಂಟ್ / ಟೇನಮೆಂಟ್ / ಗೇಟೆಡ್ ಕಮ್ಯೂನಿಟಿ ಹೌಸ್‌ಗಳ ವಿಶೇಷ ಸವಲತ್ತುಗಳಿಗಾಗಿ ಈ ಕೆಳಕಂಡಂತೆ ಹೆಚ್ಚುವರಿ ದರ ನಿಗಧಿಪಡಿಸುವುದು. 


೨ 


| 


ಆಯಾ ಪ್ರದೇಶದ / ರಸ್ತೆಯ ಸೂಪರ್‌ಬಿಲ್ಡಪ್ ಏರಿಯಾದ ದರ ಮಾತ್ರ. 


1) ವಿನಾಯಿತಿ ನೀಡಲಾಗಿರುವ ಗುಂಪಿನೊಂದಿಗೆ ಯಾವುದೇ 4 ಕೆಳಕಂಡ 

ಗುಂಪುಗಳ ವಿಶೇಷ ಸವಲತ್ತುಗಳು ಇದ್ದಲ್ಲಿ . 


ಭಾಗ ೩ 


FOOTEIE ODZIE , ndowao , JJOUJOT 3 , 9003 


0282 


2) ಪ್ರತಿ ಹೆಚ್ಚುವರಿ ಕೆಳಕಂಡ ಗುಂಪುಗಳ ವಿಶೇಷ ಸವಲತ್ತುಗಳು ಇದ್ದಲ್ಲಿ . 


ಆಯಾ ಪ್ರದೇಶದ / ರಸ್ತೆಯ ಸೂಪರ್‌ಬಿಲ್ಡಪ್ ಏರಿಯಾದ ದರ ಅನ್ವಯಿಸಿದ ಸ್ವತ್ತಿನ ಒಟ್ಟು ಮೌಲ್ಯ (Including higher 
floor additional rate but excluding Car Parking rate ) + 307230 0.75 % od 5 239 23o Jo. (3008 
5 T0oD0788 – 0. 75 % , 6 Toow07878 1.5% , 7 70020787 2.25% , 8 70020787 3% , 9 TUOT798 
3.75 % , 10 TOOD0798 4 .5 % , 11 MOJORON 5. 25 % , 12 TUOTAN 6 % , 13 TOOTOROR 6 .75% , 14 20 30 
250. O noen Joe 2 ,7197 Home 7.5% ). 


List of Special Amenities provided for Apartments / Villas / Villaments / Tenament/ Gated Community Houses. 


( Select the amenities by underlining the same and put ✓ mark in column no 3). 


Group No 


Special Amenities / Facilities / Benefits 


Mark 


Exempted 


a ) 


Rain Water Harvesting , Solar Power, Solar water heater , Fire fighting , Fire Prevention , Green Building concept low carbon material usage and similar 
types of amenities . 


b ) 


Sewage treatment plant, solid waste management, individual garbage chute , Reflective roofs , water recycling / reuse Plants . (These amenities is fully 
exempted ) 


Club house, Community hall, Conference hall,party hall, Card room , Reading room , library , Banquethall, party area, party lawn and similar types of amenities. 


2 


3 


Jogging track , Running track , Cycling track , Walking track , Pebble pathway, Reflexology path and similar types of amenities. 
Children play area, tot cot, children game area,Garden ,Water body, Decorative pool , Plantation Garden , Barbeque pits , crèche,landscape area, fountain and 
similar types of amenities . 


Canteen , Mall, Commercial space , ATM , Bank , Hopcom , Janatha Bazar, Nandini Milk outlet, Provision store , Parlor, Cafeteria , Supermarket, Plaza and similar 
types of amenities . 


All type of outdoor play area , Badminton , Tennis, Basket ball, Volly ball, Base ball, Cricket, Foot ball, Hockey and similar types of amenities . 
All type of indoor game area, squash, snooker, Table tennis , carom room , Indoor games area and similar types of amenities . 
Swimming pool indoor, Kids pool, wading pool, aqua gym and similar types of amenities. 


Cargo lift, elevator, Mechanical lift for car park , High speed elevator and similar types of amenities . 


Surveillance of common area ,manned security with video surveillance intelligent security, Motion sensor based lighting multi camera security, CCTV , Gated 
community , Intercom , Wifi Internet parlor, Video conference facility, Generator, UPS , Kiosk , Visitor Tracking system and similar types of amenities . 


10 


Helipad , Golf field . 


11 


Outdoor Amphitheatre , Open air theatre , Open stage and similar types of amenities . 


೧೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


12 


Health clinic , Ayurvedic parlor, Massage parlour, Beauty parlour, Spa, Aerobics, Yoga meditation , Unisex parlour, Steam & Sauna Jacuzzi, Gym , Day care 
center , Health club and similar types of amenities . 


13 


Indoor Amphi theatre , Dance & Karaoke hall, Drama stage , Home theater hall. 


14 


Home automation , smart home, IP door lock, prepaid power supply, piped cooking gas supply , gas bank, gas detector. 
ಸೂಚನೆ : ಅಪಾರ್ಟ್‌ಮೆಂಟ್ / ಪ್ಲಾಟ್ / ವಿಲ್ಲಾ/ ವಿಲ್ಲಾಮೆಂಟ್ಸ್ / ರೋ ಹೌಸ್ ಇತ್ಯಾದಿಗಳ ನೋಂದಣಿ ಸಮಯದಲ್ಲಿ ದಸ್ತಾವೇಜಿನೊಂದಿಗೆ ಕರ್ನಾಟಕ ಮುದ್ರಾಂಕ ಕಾಯ್ದೆ ಅಪಮೌಲ್ಯ ತಡೆಗಟ್ಟುವ ನಿಯಮಾವಳಿ 1977 ರ ಪ್ರಕಾರ ಎಲ್ಲಾ 
ಮಾಹಿತಿಯನ್ನು ನೀಡಲು ಸೂಚಿಸಿದೆ. 
ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಉಪ ನೋಂದಣಿ ಕಛೇರಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಾಂತರ ಪ್ರದೇಶದ ಸ್ಥಿರಾಸ್ತಿಗಳ 2014 -15 ನೇ ಸಾಲಿನ ಪರಿಷ್ಕತ ದರ 

ಪ್ಲಾಟ್ ಅಪಾರ್ಟ್‌ಮೆಂಟ್‌ಗಳ 
ದರ ಚದರಡಿ 1 ರ 

ಕೃಷಿ ಜಮೀನು ಎಕ್ರೆ ಒಂದಕ್ಕೆ 
ಭೂ ಪರಿವರ್ತಿತ 

ಖಾಲಿ 
ಗ್ರಾಮ / ಪ್ರದೇಶದ ಹೆಸರು 

ಸೆಂಟ್ಸ್ 1 ರಂತೆ ಸಿಮೆಂಟ್ ರೆಡ್ ಆನ್ಲೈಡ್ ಮಾರ್ಬಲ್ 

ಖುಷಿ, ನಂಜ , ಬಾಗಾಯಿತುನಲ್ಲಿರುವ 

ಬಾಗಾಯಿತು 
ಮೊಸೈಕ್ / ವಿಟಿಫೈಡ್ ನೆಲಹಾಸು 
UVU| ಪುಡ್ ನಲಹಾಸು | ಗಾನೈಟ್ ( ಚದರ ಖುಷಿ | ತರಿ ( ನಂಜ) 
- ( ಚದರ ಮೀ . ಗಳಲ್ಲಿ) 

ಅಡಿಕೆ 
ಮೀ . ಗಳಲ್ಲಿ ) 

ತೆಂಗು 


#da 


ರಬ್ಬರ್ 


S 


9 


- 10 


11 


30800 


16146 


18300 


252000 


334800 | 


660000 


483600 


480000 


309600 


37400 


16146 


18300 


334800 


378000 


660000 


483600 


480000 | 


309600 


ಅಜ್ಜಿಬೆಟ್ಟು 
ಅಮ್ಮಾಡಿ 
ಅರಳ 
ಇರಾ 
ಇರ್ವತ್ತೂರು 


31900 


16146 


18300 


252000 | 


334800 


660000 | 


483600 


480000 


309600 


36300 


16146 


18300 


254100 | 


334800 


660000 


483600 | 


480000 | 


309600 | 


31900 


16146 


18300 


254100 


334800 


660000 


483600 


480000 


309600 


ಉಳಿ 


28600 


16146 


18300 


195600 


334800 


660000 


483600 | 


480000 | 


309600 


30800 


16146 


18300 


321600 


416400 | 


666000 


485000 


500000 


380000 


61600 


18300 


392400 


445200 


484000 


480000 


410000 


17222 
17222 


665000 
665000 


39600 


18300 


252000 


349200 


484000 


480000 


410000 


39600 


17222 


18300 | 


252000 


349200 


665000 


484000 


480000 | 


410000 


ಕಡೇಶ್ವಾಲ್ಯ 
ಕಳ್ಳಿಗೆ 
ಕಾಡಬೆಟ್ಟು 
ಕಾವಳಪಡೂರು 

ಕಾವಳಮೂಡೂರು 
12 | ಕುಕ್ಕಿಪ್ಪಾಡಿ 
13 ಕುಡಂಬೆಟ್ಟು 
14 ಕುರ್ನಾಡು 
15 ಕುರಿಯಾಳ 


11 | 


39600 


16146 


18300 


252000 | 


349200 


660000 


483600 


480000 


356400 


39600 


16146 


18300 


252000 


349200 


_ 660000 | 


483600 


480000 


356400 


39600 


16146 


18300 


252000 | 


349200 


660000 


483600 


480000 


356400 


61600 


17222 


18300 


472800 | 


584400 


660000 | 


483600 


480000 


475200 


30800 


16146 


18300 


252000 


349200 


660000 | 


483600 


480000 


356400 | 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೪೫ 


30800 


16146 


18300 


252000 


| 349200 | 


660000 | 


483600 


480000 


356400 


17 ) 


30800 


16146 


18300 


252000 


349200 


660000 


483600 


480000 


356400 


36300 


16146 


18300 


252000 | 


334800 


660000 


485000 


480000 


| 


380000 


30800 


16146 


18300 


252000 | 


349200 


660000 


483600 


480000 


356400 


ತುಂಬೆ 


82500 


17222 


18300 


640800 


738000 


660000 


485000 


482000 | 


380000 


21 


30800 


16146 


18300 


223200 


334800 


660000 


485000 


482000 


380000 


22 


23100 


16146 


18300 


277200 | 


334800 | 


660000 


483600 


480000 | 


475200 


30800 


16146 


18300 


223200 | 


334800 | 


660000 


483600 


480000 


432000 


30800 


16146 


18300 


252000 


334800 


660000 


483600 


480000 


356400 


42900 


16146 


18300 


554400 


666000 


660000 | 


485000 


482000 


594000 


42900 


16146 


18300 


252000 


334800 


660000 | 


485000 


482000 | 


410400 


42900 


16146 


18300 


334800 


416400 


660000 


485000 


482000 


428500 


82500 


17222 


18300 


666000 


831600 


660000 


485000 | 


482000 


735000 


| 16 | ಕೊಡ್ಯಾಣ್ 

ಕೋಲ 
| 18 | ಚೇಳೂರು 

ಚೆನ್ನೈತ್ತೋಡಿ 
20 | 

ತೆಂಕಕಜೆಕಾರು 

ತೆಂಕಬೆನ್ನೂರು 
23 ದೇವಶ್ಯಪಡೂರು 
24 ದೇವಶ್ಯಮೂಡೂರು 
25 ನರಿಕೊಂಬು 

ಸಜಿಪನಡು 
ನಾವೂರು 
ಪಜೀರು 

ಸಜಿಪಪಡು 
| 30 | ಪಂಜಿಕಲ್ಲು 
31 | ಪಿಲಾತಬೆಟ್ಟು 
32 ಪುದು 

ಪಿಲಿಮೊಗು 

ಬಡಗಕಜೆಕಾರು 
35 ಬಡಗಬೆಳೂರು 
36 ಬುಡೋಳಿ 
37 | ಮಣಿನಾಲ್ಲೂರು 
38 | ಮಂಚಿ | 
39 | ಸಜೀಪಮುನ್ನೂರು 
40 ಮೂಡನಡುಗೋಡು 
41 . ಮೂಡಪಡುಕೋಡಿ 
42 | ಸಜೀಪಮೂಡ 


36300 


16146 


18300 


334800 


361200 | 


660000 


483600 


480000 


495000 


30800 


16146 


18300 


223200 | 


334800 | 


660000 | 


483600 | 


480000 | 


410400 


37400 


16146 


18300 


388800 


416400 


660000 


483600 


480000 


410400 


61600 


17222 


18300 


584400 


693600 


660000 


485000 


480000 | 


619200 


37400 


16146 


18300 


252000 


361200 


660000 


483600 


480000 


381600 


33 
34 


36300 


16146 


18300 


252000 


361200 


660000 


483600 


480000 


356400 


30800 


16146 


18300 


277200 


334800 


660000 


483600 | 


480000 | 


524400 


30800 


18300 


252000 


361200 


660000 


483600 | 


480000 


356400 


16146 
16146 


30800 


18300 


361200 | 


388800 


660000 


483600 


480000 


| 


356400 


38500 


17222 


18300 


307200 


334800 | 


660000 | 


485000 


480000 | 


619200 


30800 


16146 


18300 


252000 


334800 


660000 | 


485000 | 


480000 


619200 


30800 


16146 


18300 


252000 


361200 | 


660000 


485000 | 


480000 


619200 


30800 


16146 


18300 


252000 


361200 


660000 


485000 


480000 


619200 


30800 


16146 


18300 | 


277200 


361200 | 


660000 | 


485000 | 


480000 | 


619200 


೧೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


43 


30800 


16146 


18300 


252000 | 


334800 | 


660000 | 


483600 | 


480000 | 


475200 


| ಎಲಿಯನಡುಗೋಡು 
ರಾಯಿ 


44 


30800 


16146 


18300 


252000 


334800 


660000 


483600 


480000 | 


518400 


45 


ಶಂಭೂರು 


36300 


17222 


18300 


388800 


472800 


660000 


483600 


480000 | 


669600 


ಸರಪಾಡಿ 


30800 


16146 


18300 


277200 


334800 


660000 


483600 


480000 


410400 


47 


30800 


16146 


18300 


252000 


334800 


660000 


483600 | 


480000 


432000 


28600 


16146 


18300 


352800 


504000 


660000 


483600 


480000 


518400 


49 | 


28600 


16146 


18300 


352800 


529200 


660000 | 


483600 


480000 | 


475200 


ಸಂಗಬೆಟ್ಟು 
ಬಾರ್ಯ 

ತೆಕ್ಕಾರು 
50 | ಆರಂಬೋಡಿ 
51 | ಕೊಳವೂರು 
52 | ಬೋಳಿಯಾರು 


28600 


16146 


18300 


302400 | 


529200 


660000 


483600 | 


480000 


518400 


30800 


16146 


18300 


241200 


361200 


660000 


483600 


480000 


432000 


30800 


16146 


18300 


277200 


361200 | 


660000 | 


483600 


480000 


432000 


CdU 


ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಉಪ ನೋಂದಣಿ ಕಛೇರಿ ವ್ಯಾಪ್ತಿಗೆ ಒಳಪಡುವ ನಗರ ಹಾಗೂ ಪುರಸಭೆ ಪ್ರದೇಶದ ಸ್ಥಿರಾಸ್ತಿಗಳ 2014 - 15 ನೇ ಸಾಲಿನ ಪರಿಷ್ಕೃತ ದರ 

ಪ್ಲಾಟ್ ಅಪಾರ್ಟ್‌ಮೆಂಟ್‌ಗಳ 
ದರ ಚದರಡಿ 1 ರ 

ಕೃಷಿ ಜಮೀನು ಎಕ್ಕೆ ಒಂದಕ್ಕೆ 
ಭೂ ಪರಿವರ್ತಿತ 
ಗ್ರಾಮ / ರಸ್ತೆ ಪ್ರದೇಶದ ಹೆಸರು 

ಸೆಂಟ್ಸ್ 1 ರಂತೆ - ಸಿಮೆಂಟ್ ರೆಡ್ ಆಕೈಡ್ ಮಾರ್ಬಲ್ 

ಖುಷಿ, ನಂಜ, ಬಾಗಾಯಿತುನಲ್ಲಿರುವ 
ಮೊಸೈಕ್ / ವಿಟಿಫೈಡ್ ನೆಲಹಾಸು | ಗ್ರಾನೈಟ್ ( ಚದರ 

ತರಿ ( ನಂಜ ) | 
( ಚದರ ಮೀ . ಗಳಲ್ಲಿ) ಮೀ .ಗಳಲ್ಲಿ) 

ಅಡಿಕೆ ತೆಂಗು 
3 . 


ಖಾಲಿ 
ಬಾಗಾಯಿತು 


- 


ಖುಷಿ 


ರಬ್ಬರ್ 


10. 


11 


53 | 


1047200 | 1100000 | 756800 


| | 


7007001 1034000 | 


986700 


415800 


18299 


19375 


ಬಂಟ್ವಾಳ ಮೂಡ 
ಬಿ .ಸಿ.ರೋಡ್ ಬಸ್‌ಸ್ಟಾಂಡ್ ಪರಿಸರದಿಂದ | 
ಕೈಕಂಬ ಮಸೀದಿ ತನಕ ರಾಷ್ಟ್ರೀಯ ಹೆದ್ದಾರಿ 
ಅಕ್ಕಪಕ್ಕ ಸ್ಥಳಗಳು 
ಮಸೀದಿ ನಂತರ ತಲಪಾಡಿ ತನಕ 
ತಲಪಾಡಿ ಹಿಂಬದಿ 
ಕೈಕಂಬದಿಂದ ಇಗರ್ಜಿಗೆ ಪೊಳಲಿ ಅಕ್ಕಪಕ್ಕ 


283800 


17222 


18299 


107800 


16146 


17222 


84700 


16146 


17222 


71500 


16146 


17222 


ಮೊಡಂಕಾಪು ನಂತರ ರಸ್ತೆ ಅಕ್ಕಪಕ್ಕ 
ಸ್ಥಳಗಳಿಗೆ 
ಪೊಳಲಿ ರಸ್ತೆಯಿಂದ ಒಳ ಪದೇಶ 


6 . 


61600 


16146 


17222 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


೧೩೪೭ 


95700 


16146 


17222 


61600 


16146 


17222 


48400 


16146 


17222 


84700 


16146 


17222 


128700 


17222 


18299 


12 | 


48400 


17222 


18299 


84700 


17222 


18299 


48400 


17222 


18299 


61600 


16146 


17222 


48400 


16146 


17761 


84700 


16146 


17761 


| 7 | ರೈಲ್ವೆ ಸ್ಟೇಷನ್ ಕೈಕುಂಜ ವಠಾರ 

ಅಲೆತ್ತೂರು 
ಕೊಡಂಗೆ 

ಸರಕಾರಿ ವಸತಿ ಗೃಹದ ಅಕ್ಕಪಕ್ಕದ ಸ್ಥಳಗಳು 
11 ಪರ್ಲಿಯಾ ವಠಾರ 

ಅಗಬೈಲು 
ಅಜ್ಜಿಬೆಟ್ಟು ಮೈಕ್ರೋವೇವ್ ಅಕ್ಕಪಕ್ಕ ಸ್ಥಳ 
ದೈಪಲ | 
ಮೈರಾನ್‌ಪಾದೆ , ಭಂಡಾರಿ ಬೆಟ್ಟು, ಒಳ 
ಪದೇಶ ಕಾಮಾಜೆ 
ಪೂಂಜರಕೋಡಿ 
ಬೈಪಾಸ್ ರಸ್ತೆ ಅಕ್ಕಪಕ್ಕದ ಸ್ಥಳಗಳು 

ಭಂಡಾರಿಬೆಟ್ಟು ತನಕ 
18 | ಬೈಪಾಸ್ ರಸ್ತೆಯಿಂದ ಒಳಗಡೆ 

ಮಠದ ಆಸುಪಾಸು 

ಪಲ್ಲಮಜಲು, ಕುಪ್ಪಿಲ, ಪರಾರಿ 
| 21 | ಕೊಡಕ್ಕಳ 
| 22 | ಕುರ್ಸುಗುಡ್ಡೆ ಸುತ್ತಮುತ್ತ 
| 23 | ಮೊನ್ನೋಡಿ ಸುತ್ತಮುತ್ತ 
| 24 | ಬಿ.ಸಿ. ರಸ್ತೆ ಬಸ್ ಸ್ಟಾಂಡ್ ಹಿಂಬದಿ | 

ಚಿಕ್ಕಯ ಮಠ ಸುತ್ತಮುತ್ತ 
ಗೂಡಿನ ಬಳಿ 
ಕಂಚಿಗಾರ ಪೇಟೆ ಬಸ್ತಿಪಡ್ಡು 

ಕೈಕುಂಜ ಒಳ ಪದೇಶ 
29 | ಶಾಂತಿಯಂಗಡಿ 
30 ಸಂಚಯಗಿರಿ 


71500 


16146 


17761 


48400 


16146 


17222 


20 | 


48400 


16146 


17222 


48400 


16146 


17222 


48400 


16146 


17222 


48400 


16146 


17222 


141900 


16146 


17222 


61600 


16146 


17222 


71500 


16146 


17222 


48400 


16146 


17222 


71500 


16146 


17222 


132000 


16146 


17222 


84700 


16146 


17222 


ಭಾಗ ೩ 


) 


ಖಾಲಿ 


೧೩೪೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 
ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಉಪ ನೋಂದಣಿ ಕಛೇರಿ ವ್ಯಾಪ್ತಿಗೆ ಒಳಪಡುವ ನಗರ ಹಾಗೂ ಪುರಸಭೆ ಪ್ರದೇಶದ ಸ್ಥಿರಾಸ್ತಿಗಳ 2014 -15 ನೇ ಸಾಲಿನ ಪರಿಷ್ಕೃತ ದರ 

ಪ್ಲಾಟ್ ಅಪಾರ್ಟ್‌ಮೆಂಟ್‌ಗಳ 
ದರ ಚದರಡಿ 1 ರ 

ಕೃಷಿ ಜಮೀನು ಎಕೆ ಒಂದಕ್ಕೆ 
ಭೂ ಪರಿವರ್ತಿತ 
ಗ್ರಾಮ / ರಸ್ತೆ ಪ್ರದೇಶದ ಹೆಸರು ಸಿಮೆಂಟ್ ರೆಡ್ ಆನ್ಲೈಡ್ ಮಾರ್ಬಲ್ 

ಖುಷಿ , ನಂಜ, ಬಾಗಾಯಿತುನಲ್ಲಿರುವ 
ಸೆಂಟ್ಸ್ 1 ರಂತೆ 
ಮೊಸೈಕ್ / ವಿಟಿಫೈಡ್ ನೆಲಹಾಸು | ಗ್ರಾನೈಟ್ ( ಚದರ 

ಖುಷಿ ತರಿ ( ನಂಜ) 

ಅಡಿಕೆ ತೆಂಗು ರಬ್ಬರ್ 
( ಚದರ ಮೀ . ಗಳಲ್ಲಿ) ಮೀ . ಗಳಲ್ಲಿ ) 
2 

5 

| 10 | 
54 || ಬಂಟ್ವಾಳ ಕಸ್ಟಾ 

826100 908600 | 619300 | 572000 770000 
ಕೆಳಗಿನ ಪೇಟೆಯಿಂದ ಮಸೀದಿ ತನಕ 

112000 16684 

17222 


ಬಾಗಾಯಿತು 


: 


11 


792000 


ಮಸೀದಿ ನಂತರ ಪುರಸಭೆ ಆಫೀಸ್‌ನ ತನಕ 


112200 


16684 


17222 


ಪುರಸಭಾ ಆಫೀಸಿನ ನಂತರ ಬಡ್ಡಕಟ್ಟೆ ತನಕ 


189200 


18299 


19375 


71500 


16684 


17222 


71500 


16146 


17222 


48400 


16146 


17222 


| ತ್ಯಾಗರಾಜ ರಸ್ತೆ 
ಮೂಡಬಿದ್ರೆ ರಸ್ತೆ ಕಾಲೇಜ್ ರಸ್ತೆ ಅಕ್ಕಪಕ್ಕ 
ಬಡ್ಡಕಟ್ಟೆ ನಂತರ ಜಕಿಬೆಟ್ಟು ತನಕ 

ಬಂಟ್ವಾಳ ಬೈಪಾಸ್ ರಸ್ತೆ ಬಳಿ 
8 ಜಕಿಬೆಟ್ಟು ರಸ್ತೆ ಅಕ್ಕಪಕ್ಕ ಚರ್ಚ್ ವರೆಗೆ 

| ಬಂಟ್ವಾಳ ಬೈಪಾಸ್ ಒಳಗಡೆ 
| ಜಕಿಬೆಟ್ಟು 


112200 


18299 


19375 


48400 


16140 


17222 


48400 


16361 


17222 


48400 


16146 


17222 


48400 | 


16146 


17222 


ಲೊರೆಟ್ಟೋ ಪದವು 
ಪದವಿನ ಕೆಳ ಭಾಗದ ಸ್ಥಳಗಳು 


48400 


16146 


17222 


48400 


16146 


17222 


ಮುಗ್ದಾಲ್ ಗುಡ್ಡೆ 
| ಮಣಿಹಳ್ಳ ಸುತ್ತಮುತ್ತ 


14 | 


48400 


16146 


17222 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


೧೩ರ್೪ 


ಪ್ಲಾಟ್ ಅಪಾರ್ಟ್‌ಮೆಂಟ್‌ಗಳ 

ದರ ಚದರಡಿ 1 ರ 


ಕೃಷಿ ಜಮೀನು ಎಕೆ ಒಂದಕ್ಕೆ 


ಖಾಲಿ 


ಗಾಮ / ರಸ್ತೆ ಪ್ರದೇಶದ ಹೆಸರು 


ಭೂ ಪರಿವರ್ತಿತ 
ಸೆಂಟ್ಸ್ 1 ರಂತೆ 


ಖುಷಿ, ನಂಜ, ಬಾಗಾಯಿತುನಲ್ಲಿರುವ 


ಬಾಗಾಯಿತು 


ತರಿ (ನಂಜ) 


ಸಿಮೆಂಟ್ ರೆಡ್ ಆನ್ಲೈಡ್ ಮಾರ್ಬಲ್ 
ಮೊಸೈಕ್ / ವಿಟ್ರಿಫೈಡ್ ನೆಲಹಾಸು | ಗ್ರಾನೈಟ್ ( ಚದರ | ಖುಷಿ 
( ಚದರ ಮೀ .ಗಳಲ್ಲಿ) ಮೀ . ಗಳಲ್ಲಿ) 
4 

| 5 


ಅಡಿಕೆ 


ತೆಂಗು 


ರಬ್ಬರ್ 


10 


( 


11 


ಪಾಣೆಮಂಗಳೂರು 


523600 – 745800 | 


619300 


572000 | 


726000 


| | 


685300 


1 | ಪೇಟೆಯಲ್ಲಿ 


158400 


18299 


19375 


52800 


16146 


17222 


3 


2 | ಜೈನರ ಪೇಟೆ 

ಮೆಲ್ಕಾರ್ ಹೆದ್ದಾರ್ ಬಳಿ 
4 | ಬೋಳಂಗಡಿ ಹೆದ್ದಾರಿ 


222200 | 


18299 


19375 


222200 


18299 


19375 


5 


| 


ಮಾಣಿ, ಉಳ್ಳಾಲ ರಸ್ತೆ 


| 


118800 


18299 


19375 


6 


| 


ಬೊಂಡಾಲ 


118800 


16146 


18299 


ಬೋಳಂಗಡಿ ಒಳಗಡೆ 


| 


48400 | 


16146 


17222 


84700 


16684 


18299 


ಮಾಣಿ, ಉಳ್ಳಾಲ ರಸ್ತೆ ಒಳಗಡೆ 

ಹೆದ್ದಾರಿಯಿಂದ ಒಳಗಡೆ 
10 | ಉಪ್ಪು ಗುಡ್ಡ, ಬಂಗ್ಲೆ ಗುಡ್ಡ 


9 | 


61600 


16146 


17222 


61600 


16146 


17222 


ಕರ್ನಾಟಕ ಸರ್ಕಾರ , ಕೇಂದ್ರೀಯ ಮಾರುಕಟ್ಟೆ ಮೌಲ್ಯಮಾಪನ ಸಮಿತಿ 
ಬೆಂಗಳೂರು ಇವರ ಆಜ್ಞಾನುಸಾರ ಹಾಗೂ ಇವರ ಹೆಸರಿನಲ್ಲಿ 

- ಶ್ರೀಮತಿ ಕವಿತಾ ಎ. ಸಿ. 
ಕಾರ್ಯದರ್ಶಿಗಳು, ಮಾರುಕಟ್ಟೆ ಮೌಲ್ಯಮಾಪನ ಉಪಸಮಿತಿ 
ಬಂಟ್ವಾಳ ಹಾಗೂ ಉಪನೋಂದಣಾಧಿಕಾರಿ ಬಂಟ್ವಾಳ, ದ.ಕ. ಜಿಲ್ಲೆ 


PR. 305 


೧೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಭಾಗ ೩ 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 

ಕಡತ ಸಂಖ್ಯೆ : ಎಲ್‌ಎನ್‌ಡಿ (ಎನ್ . ಎ ) ಸಿಆರ್/763/13 - 14 ದಿನಾಂಕ: 23.12.2014. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಪ್ರಕಟಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನನ್ನು ಮಸೀದಿಗೆ ಮಂಜೂರು ಮಾಡುವ ಬಗ್ಗೆ . 
1. ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ ( 1) ನೇ ಉಪಪ್ರಕರಣದಿಂದ 

ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಯಲಹಂಕ ಹೋಬಳಿ, ವೆಂಕಟಾಲ ಗ್ರಾಮದ 
ಸ. ನಂ . 24ರ ಸರ್ಕಾರಿ ಗುಂಡುತೋಪು ಜಮೀನಿನಲ್ಲಿ 0 - 01 ಗುಂಟೆ ಜಮೀನು ಗುಂಡುತೋಪು ಲಕ್ಷಣ 
ಕಳೆದುಕೊಂಡಿರುವುದರಿಂದ, ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ 
ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ . 
ಸಾರ್ವಜನಿಕ ಹೆದ್ದಾರಿಯ ಹಕ್ಕಿನ ಜೊತೆಗೆ ಸದರಿ ಜಮೀನಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ 
ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ 
ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ 
ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು 
ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 
ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು 
ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನವರಿಗೆ ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಬರಹದಲ್ಲಿ 
ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಲಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಡೆಪ್ಯೂಟಿಕಮೀಷನರು ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮಗಳು 

ವೆಂಕಟಾಲ 
ತಾಲ್ಲೂಕುಗಳು 

ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು 

ಬೆಂಗಳೂರು ನಗರ ಜಿಲ್ಲೆ. 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಸರ್ವೆ ನಂ . 24ರಲ್ಲಿ 1 - 09 ಗುಂಟೆ ಸರ್ಕಾರಿ ಗುಂಡು ತೋಪು 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 0 - 01 ಗುಂಟೆ 
ಮೇರೆ 

ಪೂರ್ವ: ಬೆಂಗಳೂರಿನಿಂದ ದೇವನಹಳ್ಳಿ ರಸ್ತೆ 
ಪಶ್ಚಿಮಕ್ಕೆ : ಸರ್ವೆ ನಂ . 25 
ಉತ್ತರಕ್ಕೆ : ರಿ.ಸ . ನಂ . 24ರ ಉಳಿಕೆ ಜಮೀನು 

ದಕ್ಷಿಣಕ್ಕೆ : ರಿ.ಸ. ನಂ . 25ರ ರಸ್ತೆ 
ಸಾರ್ವಜನಿಕ ರಸ್ತೆ /ಬೀದಿ/ ಗಲ್ಲಿ/ ದಾರಿ ಅಥವಾ ಅದರ ಭಾಗ 

ತಹಶೀಲ್ದಾರ್ 
PR , 274 

ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, 
SC. 10 

ಯಲಹಂಕ, ಬೆಂಗಳೂರು. 
ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ, 
ಶ್ರೀ ಡಿ .ದೇವರಾಜ್ ಅರಸ್ ಬಡಾವಣೆ, ಎ ವಿಭಾಗ, ದಾವಣಗೆರೆ - 577002 . 

Corrigendum 
ಕ್ರ. ಸಂ : ದಾಹನಪ್ರಾಸಿಬ್ಬಂದಿ: ಪಿಂಚಣಿ:01 :2014 - 15 / 2655 , ದಿನಾಂಕ: 09 . 02 .2015 
In exercise of the powers conferred by sub -section ( 1) of section 72 of the Karnataka Urban Development Authorities Act, 1987, 
the Davangere -Harihara Urban Development Authority makes the following modification to its notification bearing No. 
ದಾಹನಪ್ರಾ:ಸಿಬ್ಬಂದಿ: ಪಿಂಚಣಿ:01:2014 - 15 ದಿನಾಂಕ .18-10- 2014 and 17 -10- 2014 published in the Karnataka Gazette dated : 11 -12- 2014 in 
Part -III Pages from 4565 to 4567 . 

It is appeared in the gazette as “ They shall come into force from the date of their publication in the official gazette ”. 

Instead of this, the same is modified as “ They Shall come into force with effect from 27 -09 - 1994 as envisaged in the Govt. 
letters _bearing No. ವನಇ: 245 : ಎಂಐಬಿ:1989 , ದಿನಾಂಕ :27 - 09 - 1994 ಮತ್ತು ಸಂಖ್ಯೆ : ನಅಇ:159: ಬೆಂರೂಪ್ಯಾ:2011 ದಿನಾಂಕ. 07 - 10 - 2014 ” is 
applicable from time to time to the employees of this authority also . 

By Order and in the nameof the Davangere-Harihara Urban Development Authority 

H .S . Jayaprakash Narayan 
PD . 138 

Commissioner 
SC . 50 

Davangere-Harihara Urban Development Authority , Davangere . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೫೧ 


ಸಮಾಜ ಕಲ್ಯಾಣ ಇಲಾಖೆ 


ಆಯುಕ್ತರ ಕಛೇರಿ, ಸಮಾಜ ಕಲ್ಯಾಣ ಇಲಾಖೆ, 5ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು 


ಪರಿಷ್ಕೃತ ಅಧಿಸೂಚನೆ 

ಸಂಖ್ಯೆ : ಸಕನಿ/ ಸಿಬ್ಬಂದಿ- 1/ಸಿಆರ್ - 27 / 2013 - 14 ಬೆಂಗಳೂರು, ದಿನಾಂಕ: 10 - 11 - 2014 
ವಿಷಯ : ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 ರಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ 


ವಿವಿಧ ವೃಂದಗಳಲ್ಲಿ ಹೈದರಾಬಾದ್ -ಕರ್ನಾಟಕ ಪ್ರದೇಶದವರಿಗಾಗಿ ನಿಗದಿಪಡಿಸಲಾಗಿರುವ ಶೇಕಡಾವಾರು ಪ್ರಮಾಣದ ಹುದ್ದೆಗಳನ್ನು ಗುರುತಿಸುವ ಕುರಿತು. 


ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 06 ಪಿಎಲ್‌ಎಕ್ಸ್ 2012 ದಿ … 06 - 11 -2013 


2 . ಸರ್ಕಾರದ ಅಧಿಸೂಚನೆ - 1 ಮತ್ತು 2ಸಂಖ್ಯೆ : ಡಿಪಿಎಆರ್ 43 ಹೆಚ್‌ಕೆಸಿ 2013 ದಿ : 29 - 01 - 2014 


3. ಈ ಕಛೇರಿ ಸಮ ಸಂಖ್ಯೆ ಅಧಿಸೂಚನೆ ದಿ : 01 - 07 - 2014, 


4. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಕಇ 31 ಪಕಸೆ 2013 ದಿ : 01 - 10 - 2014 , 


ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ - ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 
ರ ಕಂಡಿಕೆ 13 ರ ಅನ್ವಯ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಕಛೇರಿ ಮತ್ತು ಈ ಕಛೇರಿ ವ್ಯಾಪ್ತಿಯಲ್ಲಿ ಬರುವ ಡಾ: ಬಿ. ಆರ್. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ , ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ, ಕರ್ನಾಟಕ ರಾಜ್ಯ 
ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಹಾಗೂ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗಈ ಕಛೇರಿಗಳನ್ನು ರಾಜ್ಯ ಮಟ್ಟದ ಕಛೇರಿಗಳೆಂದು ಗುರುತಿಸಲಾಗಿದೆ. ಸದರಿ ಕಛೇರಿಗಳಲ್ಲಿನ 
ಸೇವೆಯಲ್ಲಿನ ಹುದ್ದೆಗಳಲ್ಲಿ ಮತ್ತು ಹೈದರಾಬಾದ್ - ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಸಮಾಜ ಕಲ್ಯಾಣ ಇಲಾಖೆಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ಹೈದರಾಬಾದ್-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಉಲ್ಲೇಖ (1) 
ರ ಅಧಿಸೂಚನೆಯ ಕಂಡಿಕೆ (3) ಮತ್ತು ಉಲ್ಲೇಖ (2) ರ ಅಧಿಸೂಚನೆ -1ರ ನಿಯಮ (3) ರನ್ವಯ ರಾಜ್ಯ ಮಟ್ಟದ ಸ್ಥಳೀಯ ವೃಂದ ಮತ್ತು ಪ್ರಾದೇಶಿಕ ಸ್ಥಳೀಯ ವೃಂದಗಳನ್ನು ರಚಿಸಿ ನಿಗದಿಪಡಿಸಲಾದ ಶೇಕಡಾವಾರು ಹುದ್ದೆಗಳನ್ನು 
ವೃಂದವಾರು ಮೀಸಲಿರಿಸಿ ಉಲ್ಲೇಖ (3) ರ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 

ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ ಹಾಗೂ ಅದರ ವ್ಯಾಪ್ತಿಯಲ್ಲಿ ಬರುವ ಕಛೇರಿಗಳನ್ನು ರಾಜ್ಯ ಮಟ್ಟದ ಸ್ಥಳೀಯ ವೃಂದಕ್ಕೆ ಸೇರ್ಪಡೆಗೊಳಿಸಿ ಶೇಕಡಾವಾರು ಹುದ್ದೆಗಳನ್ನು ನಿಗದಿಪಡಿಸಿ 
ಮೀಸಲಿರಿಸಬೇಕಾಗಿದೆ . ಉಲ್ಲೇಖ (4) ರಲ್ಲಿ ಇಲಾಖಾ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿಗೊಳಿಸಿರುವುದರಿಂದ ಹಾಗೂ ಕೆಲವು ಹುದ್ದೆಗಳನ್ನು ಸೃಜನೆ ಮಾಡಿರುವ ಪ್ರಯುಕ್ತ ಹೈದರಾಬಾದ್ -ಕರ್ನಾಟಕ ಪ್ರಾದೇಶಿಕ 
ಸ್ಥಳೀಯ ವೃಂದ ಮತ್ತು ರಾಜ್ಯ ಮಟ್ಟದ ಸ್ಥಳೀಯ ವೃಂದಗಳಲ್ಲಿ ಮೀಸಲಾತಿ ಪ್ರಮಾಣವನ್ನು ನಿಗದಿಪಡಿಸಬೇಕಾಗಿರುವದರಿಂದ ಉಲ್ಲೇಖ (3)ರ ಅಧಿಸೂಚನೆಯನ್ನು ಪರಿಷ್ಕರಿಸಿ ಈ ಕೆಳಕಂಡಂತೆ ವೃಂದವಾರು ಮೀಸಲಿರಿಸಿ, 
ಅನುಸೂಚಿಗಳಲ್ಲಿರುವಂತೆ ಅಧಿಸೂಚಿಸಲಾಗಿದೆ. 


೧೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಅನುಸೂಚಿ-1 
ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು 


ಮಂಜೂರಾದ ವೃಂದ ಬಲದಲ್ಲಿ 


ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ 

ಶೇ 8, ರಷ್ಟು ಹುದ್ದೆಗಳು 


ರಾಜ್ಯ ಮಟ್ಟದ ಸ್ಥಳೀಯವಲ್ಲದ ವೃಂದದಲ್ಲಿ 

ಗುರುತಿಸಲಾದ ಹುದ್ದೆಗಳು 
(ಉಳಿಕೆ ಮೂಲ ವೃಂದ) 


ಹುದ್ದೆ 


ವೇತನ ಶ್ರೇಣಿ | ಮಂಜೂರಾದ 
( ರೂ .ಗಳಲ್ಲಿ) | ವೃಂದ ಬಲ 


ಷರಾ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ನೇರ 

| ಮುಂಬಡ್ತಿ 
ನೇಮಕಾತಿ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ఒట్టు 


| 


6 


| 10 | 


11 


| 


12 


| 


13 


| 


14 


| 


15 


| 7 || 8 | 9 
ಗ್ರೂಪ್ - ಬಿ ವೃಂದ - ( 8 % ಮೀಸಲಾತಿ) 


50 % 


| 


22800 


ಪತ್ರಾಂಕಿತ ವ್ಯವಸ್ಥಾಪಕರು / 
ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ 
ತಾಲ್ಲೂಕು ಸಮಾಜ 
ಕಲ್ಯಾಣ ಅಧಿಕಾರಿ 


| 


1 


| 


5 


ಕೇಂ . ಕ - 1, 
ಅ. ಜಾ / ಅ. ಬು .ಆಯೋಗ- 1, 

ಸ .ಕ . ಆ - 1 ( ನಿ ), 
ತಾ . ಸ.ಕ. ಅ ( ಬೆಂ -ಉದ, ಪ) -3 


43200 


22800 


ಸಹಾಯಕ ನಿರ್ದೇಶಕರು 
( ಸಾಂಖ್ಯಿಕ ಇಲಾಖೆ) 


ಕೇಂ .ಕ.-1, (ನಿಯೋಜನೆ) 


43200 


ಒಟ್ಟು 


ಗ್ರೂಪ್ ಸಿ ವೃಂದ - ( 8 % ಮೀಸಲಾತಿ) 


ಲೆಕ್ಕಅಧೀಕ್ಷಕರು 


21600 
40050 


- 


| 


- 


. 


ಕೇಂ .ಕ - 4, (ನಿಯೋಜನೆ) 


4 


ಕಛೇರಿ ಅಧೀಕ್ಷಕರು | | 
ತನಿಖಾ ಸಹಾಯಕರು / 
ಅಧೀಕ್ಷಕರು, ವಿಶೇಷ ಘಟಕ| 
ಯೋಜನೆ 


20000 
36300 


24 


- 


| 


2 


2 


| 


2 


| 


- 


| 


_ 22 


| 


- 


| 


22 


ಕೇಂ . ಕ - 12 , 
ಅ. ಜಾ / ಅ. ಬು .ಆಯೋಗ- 4, 
ಪ. ಪೂ . ತ. -1, ಅಂ . ಸಂ . ಸಂ - 1 

ಬೆಂ . ನ. ಜಿಲ್ಲೆ - 6 


ಸಹಾಯಕ ಸಾಂಖ್ಯಿಕ 
ಅಧಿಕಾರಿ 


20000 
36300 


- 


| 


- 


| 


- 


| 


ಕೇಂ .ಕ - 2 , 
ಅ. ಜಾ / ಅ. ಬು .ಆಯೋಗ - 1, 

(ನಿಯೋಜನೆ) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೫೩ 


ಮಂಜೂರಾದ ವೃಂದ ಬಲದಲ್ಲಿ 


ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ 

ಶೇ 8, ರಷ್ಟು ಹುದ್ದೆಗಳು 


ರಾಜ್ಯ ಮಟ್ಟದ ಸ್ಥಳೀಯವಲ್ಲದ ವೃಂದದಲ್ಲಿ 

ಗುರುತಿಸಲಾದ ಹುದ್ದೆಗಳು 
(ಉಳಿಕೆ ಮೂಲ ವೃಂದ) 


ಕ್ರಸಂ. 


ಹುದ್ದೆ 


ವೇತನ ಶ್ರೇಣಿ | ಮಂಜೂರಾದ 
( ರೂ . ಗಳಲ್ಲಿ) ವೃಂದ ಬಲ 


ನೇರ| 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ನೇರ 

| ಮುಂಬಡ್ತಿ | ಒಟ್ಟು 
ನೇಮಕಾತಿ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ | ಒಟ್ಟು 


- 


2 


_ 5 


| 


10 


| 


11 


13 


| 


15 


20000 


100 % 


- 


ಗ್ರಂಥ ಪಾಲಕರು 


ಅಂ . ಸಂ . ಸಂ . -1 


36300 


17650 


50 % 


|| 


5 


| 


ಸೀನಿಯರ್ ವಾರ್ಡನ್ 


ಬೆಂ .ನ. ಜಿಲ್ಲೆ -3 


32000 


100 % 


6 


| 


ಗ್ರಂಥ ಪಾಲಕರು 


17650 
32000 


ಪ . ಪೂ . ತ .. - 1 


50 % 


|| 


ಪ್ರಥಮದರ್ಜೆ ಸಹಾಯಕರು 


14550 
26700 


46 


2 


| 


2 


| 4 | 


20 


| 


21 


| 


1 


| 


42 


ಕೇಂ .ಕ - 29 , ಅಂ . ಸಂ . ಸಂ .- 2 , 
ಅ. ಜಾ / ಅ. ಬು .ಆಯೋಗ-5 , 
ಪ. ಪೂ .ತ-1, ಸ.ಕ.ಆ -1( ನಿ), 

ಬೆಂ .ನ. ಜಿಲ್ಲೆ -8 


2 


) 


14550 


ಪ್ರಥಮ ದರ್ಜೆ 
ಸಹಾಯಕರು ( ರಾಜ್ಯ ಲೆಕ್ಕ 
ಪತ್ರ ಇಲಾಖೆ) . 


9 


| 


9 


|| 


ಕೇ .ಕ. - 9 , (ನಿಯೋಜನೆ) 


26700 


ಆಂತರಿಕ ಲೆಕ್ಕ 
ಪರಿಶೋಧಕರು 


14550 
26700 


ಕೇಂ .ಕ - 8, ( ನಿಯೋಜನೆ) 


66 2 /3 % 33 1/3 % 


ಶೀಘ್ರಲಿಪಿಗಾರರು 


14550 
26700 


14 


14 


- 


13 


| 


ಕೇಂ . ಕ - 7, ಅಂ . ಸಂ . ಸಂ - 2 , 
ಅ . ಜಾ / ಅ. ಬು . ಆಯೋಗ - 4 , 

ಪ . ಪೂ . ತ -1 


9 


| 


5 


14550 


100 % 


11 


| 


ಸಂಚಾರಿ ಸಂಶೋಧಕರು 


4 


- 


- 


| 


1 


| | 


- - 


3 


ಅಂ . ಸಂ . ಸಂ . - 4 


26700 


೧೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಮಂಜೂರಾದ ವೃಂದ ಬಲದಲ್ಲಿ 


ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ 

ಶೇ 8, ರಷ್ಟು ಹುದ್ದೆಗಳು 


ರಾಜ್ಯ ಮಟ್ಟದ ಸ್ಥಳೀಯವಲ್ಲದ ವೃಂದದಲ್ಲಿ 

ಗುರುತಿಸಲಾದ ಹುದ್ದೆಗಳು 
(ಉಳಿಕೆ ಮೂಲ ವೃಂದ) 


ಹುದ್ದೆ 


ವೇತನ ಶ್ರೇಣಿ | ಮಂಜೂರಾದ 
( ರೂ . ಗಳಲ್ಲಿ) ವೃಂದ ಬಲ 


ನೇರ 


ಮುಂಬಡ್ತಿ | ನಿಯೋಜನೆ 


ನೇರ 
ನೇಮಕಾತಿ 


ಮುಂಬಡಿ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ಒಟ್ಟು 


ನೇಮಕಾತಿ 


_ 5 


6 


| 


1 


- 8 


| 


9 


| 10 | 


11 


12 


| 


13 


| 


14 


15 


67 % 


33 % 


11600 


ದ್ವಿತೀಯ ದರ್ಜೆ 
ಸಹಾಯಕರು 


| 


3 


| 


| 


| 4 | 


25 


| 


13 


| 


- 


38 


ಕೇಂ .ಕ - 32, 
ಅಂ . ಸಂ . ಸಂ . -1, ಅ. ಜಾ / 
ಅ . ಬು .ಆಯೋಗ- 4 , 

ಬೆಂ .ನ. ಜಿಲ್ಲೆ - 5 


21000 


28. 


14 


100 % 


13 


ಹಿರಿಯ ಬೆರಳಚ್ಚುಗಾರರು 


14550 
26700 


ಕೇಂ .ಕ / ಅಧೀನ ಕಛೇರಿ 


90 % 


10 % 


14 


| 


ಬೆರಳಚ್ಚುಗಾರರು 


11600 
21000 


ಕೇಂ .ಕ / ಅಧೀನ ಕಛೇರಿ 


100 % 


ಡಾಟಾ ಎಂಟ್ರಿ ಆಪರೇಟರ್ 


11600 
21000 


ಸ .ಕ. ಆ - 2 ( ಹೊರ 
ಸಂಪನ್ಮೂಲದ ಮೂಲಕ 

ನೇಮಕ) 


100 % 


16 | ಹಿರಿಯ ವಾಹನ ಚಾಲಕರು 


14550 
26700 


ಕೇಂ . ಕ / ಅಧೀನ ಕಛೇರಿ 


100 % 


17 | ವಾರ್ಡನ್ 


14550 
26700 


| 


3 


| 


ಬೆಂ .ನ.ಜಿಲ್ಲೆ -35 


35 


100 % 


ವಸತಿ ಶಾಲಾ ಶಿಕ್ಷಕರು 


12500 
24000 


ಬೆಂ .ನ. ಜಿಲ್ಲೆ- 10 


100 % 


19 


|| ಜೂನಿಯರ್ ವಾರ್ಡನ್ 


11600 
21000 


ಬೆಂ . ನ.ಜಿಲ್ಲೆ- 18 


18 | 


40 % 


20 


ವಾಹನಚಾಲಕರು 


11600 
21000 


ಕೇಂ .ಕ / ಅಧೀನ ಕಛೇರಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೫೫ 


ಮಂಜೂರಾದ ವೃಂದ ಬಲದಲ್ಲಿ 


ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ 

ಶೇ 8, ರಷ್ಟು ಹುದ್ದೆಗಳು 


ರಾಜ್ಯ ಮಟ್ಟದ ಸ್ಥಳೀಯವಲ್ಲದ ವೃಂದದಲ್ಲಿ 

ಗುರುತಿಸಲಾದ ಹುದ್ದೆಗಳು 
(ಉಳಿಕೆ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ | ಮಂಜೂರಾದ 
( ರೂ . ಗಳಲ್ಲಿ) ವೃಂದ ಬಲ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ನೇರ 

| ಮುಂಬಡ್ತಿ | ಒಟ್ಟು 
ನೇಮಕಾತಿ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ಒಟ್ಟು 


6 


| 


10 


| 


11 


| 


13 


ಒಟ್ಟು 


253 


_ 126 


| 


102 


| 7 || 
| 25 | | 12 
ಗ್ರೂಪ್- ಡಿ ವೃಂದ - (8 % ಮೀಸಲಾತಿ) 


11 


| 23 | 


114 


91 


|| 


25 


230 


10400 


100 % 


ಅಡುಗೆಯವರು 


| 


10 | 


ಪ. ಪೂ .ತ..- 2, ಬೆಂ . ನ. ಜಿಲ್ಲೆ - 123 


16400 


125 


| 


- 


100% 


ಅಡುಗೆ ಸಹಾಯಕರು 


9600 
14550 


| 


7 


| 


70 


70 


| 


ಪ. ಪೂ . ತ..-1, ಬೆಂ . ನ. ಜಿಲ್ಲೆ - 76 


ಜವಾನರು ( ಸೆಲೆಕ್ಷನ್ 
ಗ್ರೇಡ್) 


10400 
16400 


ಕೇಂ .ಕ / ಅಧೀನ ಕಛೇರಿ 


100 % 


4 


ಜವಾನರು 


9600 
14550 


| 


4 


| 


34 


- - 


34 


34 


38. 


ಕೇಂ . ಕ - 21, ಪ . ಪೂ . ತ - 2 
ಅ. ಜಾ / ಅ. ಬು ., ಆಯೋಗ- 4 

ಅಂ . ಸಂ . ಸಂ - 2 

ಬೆಂ . ನ. ಜಿಲ್ಲೆ - 9 
ಸ.ಕ. ಆ - 2 ( ಹೊರ 
ಸಂಪನ್ಮೂಲದ ಮೂಲಕ 

ನೇಮಕ) 


100 % 


9600 


ದಲಾಯತ್ 


14550 


ಮುಚ್ಚಿ 


9600 
14550 


ಕೇಂ .ಕ - 1 


9600 


100 % 


7 


| 


ಸೈಕಲ್ ಆರ್ಡಲಿ್ರ 


ಕೇಂ . ಕ - 2 


14550 


8 


| 


ಕಾವಲುಗಾರ 


9600 
14550 


100 % 
- 21 


2 


| 


ಕೇಂ . ಕ - 2 
ಬೆಂ . ನ. ಜಿಲ್ಲೆ - 19 


| 


೧೩೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಮಂಜೂರಾದ ವೃಂದ ಬಲದಲ್ಲಿ 


ರಾಜ್ಯ ಮಟ್ಟದ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ 

ಶೇ 8, ರಷ್ಟು ಹುದ್ದೆಗಳು 


ರಾಜ್ಯ ಮಟ್ಟದ ಸ್ಥಳೀಯವಲ್ಲದ ವೃಂದದಲ್ಲಿ 

ಗುರುತಿಸಲಾದ ಹುದ್ದೆಗಳು 
(ಉಳಿಕೆ ಮೂಲ ವೃಂದ) 


ಹುದ್ದೆ 


ವೇತನ ಶ್ರೇಣಿ | ಮಂಜೂರಾದ 
( ರೂ . ಗಳಲ್ಲಿ) ವೃಂದ ಬಲ 


ನೇರ 


ಮುಂಬಡ್ತಿ | ನಿಯೋಜನೆ 


ನೇರ 
ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ | ಒಟ್ಟು 


ನೇಮಕಾತಿ 


5 


. 


| 


10 


| 


11 


15 


9600 


100 % 


ಕೇಂ . ಕ - 1 


ಕಸ ಗುಡಿಸುವವರು 
(ಸ್ವೀಪರ್ ) 


14550 


ಬೆಂ . ನ. ಜಿಲ್ಲೆ -1 


ಒಟ್ಟು 


277 


142 


135 


15 


| 


11 


| 26 | 


127 


124 


251 


ಒಟ್ಟು ( ಬಿ + ಸಿ+ ಡಿ) ಹುದ್ದೆಗಳು 


537 


| 


271 


| 


239 


27 


| 


28 


| 


22 


| 50 | 


243 


| 


217 


487 


ಅನುಸೂಚಿ- 2 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಪ್ರಾದೇಶಿಕ ಸ್ಥಳೀಯ ವೃಂದದ ಗ್ರೂಪ್ ಬಿ ಹುದ್ದೆಗಳು 


ಮಂಜೂರಾದ ವೃಂದ 

ಬಲದಲ್ಲಿ 


ಸ್ಥಳೀಯ ವೃಂದದಲ್ಲಿ ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿ ಮೀಸಲಿರಿಸಲಾದ ಶೇ 75 ರಷ್ಟು 

ಹುದ್ದೆಗಳು 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಮಂಜೂರಾದ ಒಟ್ಟು 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ ( ರೂ . ಗಳಲ್ಲಿ) 


ವೃಂದ ಬಲ 


ನೇರ 


ನೇರ 


ಮುಂಬಡ್ತಿ | | ನೇರ ನೇಮಕಾತಿ 


ಮುಂಬಡ್ತಿ 


ಒಟ್ಟು 


ಮುಂಬಡ್ತಿ 


ಒಟ್ಟು 


ನೇಮಕಾತಿ 


ನೇಮಕಾತಿ 


6 


10 


11 


| 


12 


ಗ್ರೂಪ್- ಬಿ ವೃಂದ - ( 75 % ಮೀಸಲಾತಿ) 

50 % | 50 % 


ತಾಲೂಕು ಸಮಾಜ ಕಲ್ಯಾಣ 


22800 - 43200 


12 


| 


12 


| 


24 


24 


| 


ಅಧಿಕಾರಿಗಳು 


16 


| 


ಒಟ್ಟು 


| 


16 


| 


15 


| 


12 


| 


12 


| 


24 


| 


4 


| 


3 


| 


7 


ಭಾಗ ೩ 


೧೩೫೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

ಅನುಸೂಚಿ-3 
ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲಾವಾರು ಪ್ರಾದೇಶಿಕ ಸ್ಥಳೀಯ ವೃಂದದ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳು 

ಬೀದರ್ ಜಿಲ್ಲೆ 

ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಮಂಜೂರಾದ ವೃಂದ ಬಲದಲ್ಲಿ ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 
ವೇತನ ಶ್ರೇಣಿ ಮಂಜೂರಾದ ಒಟ್ಟು 

ಗುರುತಿಸಲಾದ ಹುದ್ದೆಗಳು 
( ರೂ . ಗಳಲ್ಲಿ) 

ವೃಂದ ಬಲ 
ನೇರ 

ನೇರ 
ಮುಂಬಡ್ತಿ 

ಮುಂಬಡ್ತಿ ಒಟ್ಟು 
ನೇಮಕಾತಿ 

ನೇಮಕಾತಿ 
5 

6 . 

- 7 | 8 | 
ಗ್ರೂಪ್- ಸಿ ವೃಂದ - (80 % ಮೀಸಲಾತಿ) 

100 % 
20000 - 36300 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ನೇರ 
ನೇಮಕಾತಿ 


ಮುಂಬಡ್ತಿ 


ಒಟ್ಟು 


- 


10 


12 


ಕಛೇರಿ ಅಧೀಕ್ಷಕರು / ತನಿಖಾ ಸಹಾಯಕರು / 
ಅಧೀಕ್ಷಕರು, ಪರಿಶಿಷ್ಟ ಜಾತಿ ಉಪಯೋಜನೆ 


50 % 


50 % 


ಸೀನಿಯರ್ ವಾರ್ಡನ್ 


17650 - 32000 


50 % 


50 % 


3 ] ಪ್ರಥಮ ದರ್ಜೆ ಸಹಾಯಕರು 


14550 - 26700 


100 % 


4 


ವಾರ್ಡನ್ 


14550 - 26700 


100 % 


ಹಿರಿಯ ಬೆರಳಚ್ಚುಗಾರರು 


14550 - 26700 


100 % 


ಶಿಕ್ಷಕರು 


12500 - 24000 


24 


100 % 


ಜೂನಿಯರ್ ವಾರ್ಡನ್ 


11600 - 21000 


12 


33 % 


8 


| ದ್ವಿತೀಯ ದರ್ಜೆ ಸಹಾಯಕರು 


11600 - 21000 


೧೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಬೀದರ್ ಜಿಲ್ಲೆ 

ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 
ಮಂಜೂರಾದ ವೃಂದ ಬಲದಲ್ಲಿ | ಹೈದರಾಬಾದ್ -ಕರ್ನಾಟಕ ಪ್ರದೇಶದವರಿಗಾಗಿ 
ಮಂಜೂರಾದ ಒಟ್ಟು 

ಗುರುತಿಸಲಾದ ಹುದ್ದೆಗಳು 
ವೃಂದ ಬಲ 
ನೇರ 

ನೇರ 
ನೇಮಕಾತಿ ಮುಂಬಡ್ತಿ 

ಮುಂಬಡ್ತಿ 

ನೇಮಕಾತಿ 
_ 5 | 

9 . 


ಒಟ್ಟು 


ನೇರ 
ನೇಮಕಾತಿ 


ಮುಂಬಡ್ತಿ 


| ಒಟ್ಟು 


10 


| 


12 


ಕ್ಲರ್ಕ್‌ ಕಂ ಟೈಪಿಸ್ಟ್ 


11600 - 21000 


10 


| 


ಬೆರಳಚ್ಚುಗಾರರು 


11600 - 21000 


11 


ವಾಹನಚಾಲಕರು 


11600 - 21000 


ಒಟ್ಟು 


103 


_ 130 | 103 | 27 
ಗ್ರೂಪ್- ಡಿ ವೃಂದ - (85 % ಮೀಸಲಾತಿ) 


100 % 


ಅಡುಗೆಯವರು 


10400 -16400 


TI ) 


110 


129 


100 % 


2 


| 


ಅಡುಗೆ ಸಹಾಯಕರು 


9600 - 14550 


95 


100 % 


ಕಾವಲುಗಾರ 


9600 - 14550 


17 


20 


100 % 


4 


ಜವಾನರು 


9600 - 14550 


ಒಟ್ಟು 


251 


| 


12 ) 


129 


104 


110 


214 


18 


19 


37 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


೧೩೫೯ 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ .ಗಳಲ್ಲಿ) 


ಗುಲ್ಬರ್ಗಾ ಜಿಲ್ಲೆ 

ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 
ಮಂಜೂರಾದ ವೃಂದ 

ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 
ಮಂಜೂರಾದ ಬಲದಲ್ಲಿ 

ಹುದ್ದೆಗಳು (ಉಳಿದ ಮೂಲ ವೃಂದ) 

ಗುರುತಿಸಲಾದ ಹುದ್ದೆಗಳು 
ಒಟ್ಟು ವೃಂದ ಬಲ 
ನೇರ ನೇರ 

ನೇರ 
ಮುಂಬಡ್ತಿ 
ನೇಮಕಾತಿ 

ಒಟ್ಟು 
ಮುಂಬಡ್ತಿ 
ನೇಮಕಾತಿ 

ಮುಂಬಡ್ತಿ 

ನೇಮಕಾತಿ 
- 6 | 7 | 8 | 9 | | 10 | 11 | 12 
ಗ್ರೂಪ್- ಸಿ ವೃಂದ - ( 80 % ಮೀಸಲಾತಿ) 

100 % 


ಒಟ್ಟು 


- 


- 


ಕಛೇರಿ ಅಧೀಕ್ಷಕರು / ತನಿಖಾ ಸಹಾಯಕರು / 
ಪರಿಶಿಷ್ಟ ಜಾತಿ ಉಪಯೋಜನೆ ಅಧೀಕ್ಷಕರು 


20000 - 36300 


50 % 


ಸೀನಿಯರ್ ವಾರ್ಡನ್ 


17650 - 32000 


50 % 


3 


. 


ಪ್ರಥಮ ದರ್ಜೆ ಸಹಾಯಕರು 


14550 - 26700 


100 % 


4 


| 


ವಾರ್ಡನ್ 


14550 -26700 


100 % 


5 | ಹಿರಿಯ ಬೆರಳಚ್ಚುಗಾರರು 


14550 -26700 


100 % 


6 


| ಶಿಕ್ಷಕರು 


12500 - 24000 


44 


100 % 


| ಜೂನಿಯರ್ ವಾರ್ಡನ್ 


11600 - 21000 


33 % 


ದ್ವಿತೀಯ ದರ್ಜೆ ಸಹಾಯಕರು 


11600 - 21000 


10 % 


9 


ಬೆರಳಚ್ಚುಗಾರರು 


11600 - 21000 


90 % 

5 
60 % 


| 


40 % 


10 


ವಾಹನಚಾಲಕರು 


11600 - 21000 


೧೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


ಭಾಗ ೩ 


ಗುಲ್ಬರ್ಗಾ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ .ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 

ಗುರುತಿಸಲಾದ ಹುದ್ದೆಗಳು 
ನೇರ 

ಒಟ್ಟು 
ಮುಂಬಡ್ತಿ 
ನೇಮಕಾತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ಮುಂಬಡ್ತಿ 


ನೇರ 
ನೇಮಕಾತಿ 

10 


3 


. 


| 


11 


| 


ಒಟ್ಟು 


| 


135 


1335 


| 


28 


_ 163 


33 


7 . 


203 

168 | 35 

35 
ಗ್ರೂಪ್- ಡಿ ವೃಂದ - (85 % ಮೀಸಲಾತಿ) 

100 % 


ಅಡುಗೆಯವರು 


10400 - 16400 


298 


254 


44 


298 


100 % 


2 | ಅಡುಗೆ ಸಹಾಯಕರು 


9600 - 14550 


145 


170 | 


100 % 


ಕಾವಲುಗಾರ 


9600 - 14550 


13 


38 . 


100 % 


4 


. 


ಜವಾನರು 


9600 - 14550 


ಒಟ್ಟು 


217 


298 


186 


254 


44 


ರಾಯಚೂರು ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 

ಗುರುತಿಸಲಾದ ಹುದ್ದೆಗಳು 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ನೇರ 
ನೇಮಕಾತಿ 


ನೇರ 
ಮುಂಬಡ್ತಿ 

| ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ಒಟ್ಟು 


2 


. 


- 


6 


ಗ್ರೂಪ್- ಸಿ ವೃಂದ - ( 80 % ಮೀಸಲಾತಿ) 


100 % 


ಕಛೇರಿಅಧೀಕ್ಷಕರು / ತನಿಖಾ ಸಹಾಯಕರು / ಪರಿಶಿಷ್ಟ 
ಜಾತಿ ಉಪಯೋಜನೆ ಅಧೀಕ್ಷಕರು 


20000 -36300 


| 


1 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೬೧ 


ರಾಯಚೂರು ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 

ಗುರುತಿಸಲಾದ ಹುದ್ದೆಗಳು 
ನೇರ 

ಮುಂಬಡ್ತಿ ಒಟ್ಟು 
ನೇಮಕಾತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ಒಟ್ಟು 


_ 5 


| 


6 


| 


- 10 


| 


50% 


| 


50 % 


2 | ಸೀನಿಯರ್ ವಾರ್ಡನ್ 


17650 - 32000 


50 % 


1 ಪ್ರಥಮ ದರ್ಜೆ ಸಹಾಯಕರು 


14550 - 26700 


100 % 


4 | ವಾರ್ಡನ್ 


14550 - 26700 


100 % 


ಹಿರಿಯ ಬೆರಳಚ್ಚುಗಾರರು 


14550 - 26700 


100 % 


6 


ಶಿಕ್ಷಕರು 


12500 - 24000 


100 % 


7 | ಜೂನಿಯರ್ ವಾರ್ಡನ್ 


11600 - 21000 


13 


33 % 


8 


ದ್ವಿತೀಯದರ್ಜೆ ಸಹಾಯಕರು 


11600 - 21000 


- 2 


75 % 


25 % 


ಕ್ಲರ್ಕ್‌ ಕಂ ಟೈಪಿಸ್ಟ್ 


11600 - 21000 


90 % 


10 % 


ಬೆರಳಚ್ಚುಗಾರರು 


11600 - 21000 


60 % 


40 % 


ವಾಹನಚಾಲಕರು 


11600 - 21000 


ಒಟ್ಟು 


| 


141141 


| | 


111 


| 


30 


| 


88 


| 


24 


| 


112 


| 


23 


| 


೧೩೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ರಾಯಚೂರು ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 

ಗುರುತಿಸಲಾದ ಹುದ್ದೆಗಳು 
ನೇರ 

ಮುಂಬಡ್ತಿ ಒಟ್ಟು 
ನೇಮಕಾತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ಮುಂಬಡ್ತಿ 


ಒಟ್ಟು 


ನೇರ 
ನೇಮಕಾತಿ 

10 


| 


11 


ಗ್ರೂಪ್- ಡಿ ವೃಂದ - (85 % ಮೀಸಲಾತಿ) 


100 % 


ಅಡುಗೆಯವರು 


10400 - 16400 


112 


131 


100 % 


ಅಡುಗೆ ಸಹಾಯಕರು 


9600 -14550 


74 


100 % 


3 


ಕಾವಲುಗಾರ 


9600 -14550 


28 


100 % 


4 | ಜವಾನರು 


9600 - 14550 


ಒಟ್ಟು 


111 


131 


112 


35 


ಕೊಪ್ಪಳ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ -ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಹುದ್ದೆಗಳು 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ. 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ನೇರ 


ನೇರ 


ನೇರ 
ನೇಮಕಾತಿ 


ಮುಂಬಡ್ತಿ 


ಮುಂಬಡ್ತಿ | ಒಟ್ಟು 


ಮುಂಬಡ್ತಿ 


ಒಟ್ಟು 


ನೇಮಕಾತಿ 


ನೇಮಕಾತಿ 
| - 10 


8 


| 


9 


| 


11 


|| 


12 


6 
ಗ್ರೂಪ್ - ಸಿ ವೃಂದ - (80 % ಮೀಸಲಾತಿ) 

_ 100 % 


ಕಛೇರಿ ಅಧೀಕ್ಷಕರು / ತನಿಖಾ ಸಹಾಯಕರು / 
ಪರಿಶಿಷ್ಟ ಜಾತಿ ಉಪಯೋಜನೆ ಅಧೀಕ್ಷಕರು 


20000 - 36300 


50 % 


| 


50 % 


ಸೀನಿಯರ್ ವಾರ್ಡನ್ 


17650 - 32000 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೩ 


ಕೊಪ್ಪಳ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಹುದ್ದೆಗಳು 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ನೇರ 


ನೇರ 
ನೇಮಕಾತಿ 


ಮುಂಬಡ್ತಿ 


ಮುಂಬಡ್ತಿ 


ಒಟ್ಟು 


ನೇರ 
ನೇಮಕಾತಿ 


ಮುಂಬಡ್ತಿ 


ఒట్టు 


ನೇಮಕಾತಿ 


2 


3 


_ 5 


| 


| 


10 


| | 


| 


12 


50 % 


50 % 


ಪ್ರಥಮದರ್ಜೆ ಸಹಾಯಕರು 


14550 - 26700 


100 % 


4 


ವಾರ್ಡನ್ 


14550 - 26700 


100 % 


5 


ಹಿರಿಯ ಬೆರಳಚ್ಚುಗಾರರು 


14550 - 26700 


100 % 


| ಶಿಕ್ಷಕರು 


12500 - 24000 


100 % 


7 | ಜೂನಿಯರ್ ವಾರ್ಡನ್ 


11600 - 21000 


1 . 


33 % 


ದ್ವಿತೀಯದರ್ಜೆ ಸಹಾಯಕರು 


11600 - 21000 


25 % 


9 


| 


ಕ್ಲರ್ಕ್‌ ಕಂ ಟೈಪಿಸ್ಟ್ 


11600 - 21000 


10 % 


10 | ಬೆರಳಚ್ಚುಗಾರರು 


11600 - 21000 


40 % 


11 | ವಾಹನಚಾಲಕರು 


11600 - 21000 


ಒಟ್ಟು 


81 


62 


| 


19 


47 


| 


15 


| 


62 


| 


15 


| 


4 


| 


19 


೧೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಕೊಪ್ಪಳ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ -ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಹುದ್ದೆಗಳು 
ನೇರ 

ಮುಂಬಡ್ತಿ 
ನೇಮಕಾತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ಒಟ್ಟು 


ನೇರ 
ನೇಮಕಾತಿ 


ಮುಂಬಡ್ತಿ 


ಒಟ್ಟು 


3 


5 


| 


6 


| | 


10 


| 


ಗ್ರೂಪ್- ಡಿ ವೃಂದ - (85 % ಮೀಸಲಾತಿ) 

100 % 


ನಿರ್ವಾಹಕಿಯರು 


10400 -16400 


100 % 


2 | ಅಡುಗೆಯವರು 


10400 - 16400 


100 


100 % 


ಅಡುಗೆ ಸಹಾಯಕರು 


9600 - 14550 


56 


100 % 


4 | ಕಾವಲುಗಾರ 


9600 - 14550 


14 


| ಜವಾನರು 


9600 - 14550 


100 % 

5 


ಒಟ್ಟು 


_ 176 


76 


100 


| 


_149 


- 12 


15 


ಯಾದಗಿರಿ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ -ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಹುದ್ದೆಗಳು 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರ. ಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ನೇರ 


ನೇರ 
ನೇಮಕಾತಿ 


ಮುಂಬಡ್ತಿ 


ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


ಒಟ್ಟು 


ಮುಂಬಡ್ತಿ 


ಒಟ್ಟು 


2 


6 


| 


- 10 


ಗ್ರೂಪ್- ಸಿ ವೃಂದ - (80 % ಮೀಸಲಾತಿ) 

100 % 


ಕಛೇರಿ ಅಧೀಕ್ಷಕರು / ತನಿಖಾ ಸಹಾಯಕರು / 

ಯಕರು | 
ಪರಿಶಿಷ್ಟ ಜಾತಿ ಉಪಯೋಜನೆ ಅಧೀಕ್ಷಕರು 


| 


20000- 36300 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


೧೩೬೫ 


ಯಾದಗಿರಿ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಹುದ್ದೆಗಳು 
ನೇರ 

ಮುಂಬಡ್ತಿ ಒಟ್ಟು 
ನೇಮಕಾತಿ 


ನೇರ 


ನೇರ 
ನೇಮಕಾತಿ 


ಮುಂಬಡ್ತಿ 


ಮುಂಬಡ್ತಿ 


ನೇಮಕಾತಿ 


ఒట్టు 


- 


2 


3 


5 


6 


| 


| 


10 


| 


| 


12 


50 % 


50 % 


2 | ಸೀನಿಯರ್ ವಾರ್ಡನ್ 


17650 - 32000 


50% 


3 


| 


ಪ್ರಥಮದರ್ಜೆ ಸಹಾಯಕರು 


14550 - 26700 


2 


. 


100 % 


4 | ವಾರ್ಡನ್ 


14550 - 26700 


49 


100 % 


ಶಿಕ್ಷಕರು 


12500 - 24000 


100 % 


ಜೂನಿಯರ್ ವಾರ್ಡನ್ 


11600 - 21000 


67 % 


33 % 


ದ್ವಿತೀಯ ದರ್ಜೆ ಸಹಾಯಕರು 


11600 - 21000 


90 % 


10 % 


ಬೆರಳಚ್ಚುಗಾರರು 


11600- 21000 


60 % 


40 % 


ವಾಹನ ಚಾಲಕರು 


11600 - 21000 


ಒಟ್ಟು | 


84 


13 


| 


I8 . 


69 15 
ಗ್ರೂಪ್- ಡಿ ವೃಂದ - ( 85 % ಮೀಸಲಾತಿ) 


100 % 


ಅಡುಗೆಯವರು 


| 


10400 - 16400 


10400-1644 


120 


- 


120 


100 % 


- 
100 % 
51 


2 


| 


ಅಡುಗೆ ಸಹಾಯಕರು 


9600 - 14550 


- 
- 


44 


| 


೧೩೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಯಾದಗಿರಿ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಹುದ್ದೆಗಳು 
ನೇರ 

ಮುಂಬಡ್ತಿ 
ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 

_ 5 


ఒట్టు 


- 


2 


3 


6 


. 


7 


| 


| 


10 


| 


| 


12 


100 % 


3 


| ಕಾವಲುಗಾರ 


9600 - 14550 


12 


100 % 


ಜವಾನರು 


9600 - 14550 


ಒಟ್ಟು 


68 


| 


_ 120 


| 


59 


| 


102 


161 


ಬಳ್ಳಾರಿ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿಗುರುತಿಸಲಾದ ಹುದ್ದೆಗಳು 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು ( ಉಳಿದ ಮೂಲ ವೃಂದ) 


ಕ್ರಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ನೇರ 


ನೇರ 
ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ಮುಂಬಡ್ತಿ 


ಒಟ್ಟು 


ನೇಮಕಾತಿ 


_ 5 


| 


6 


- 10 


ಗ್ರೂಪ್ - ಸಿ ವೃಂದ - (80 % ಮೀಸಲಾತಿ) 


100 % 


ಕಛೇರಿ ಅಧೀಕ್ಷಕರು / ತನಿಖಾ ಸಹಾಯಕರು / 
ಪರಿಶಿಷ್ಟ ಜಾತಿ ಉಪಯೋಜನೆ ಅಧೀಕ್ಷಕರು 


20000 -36300 


9 


50 % 


50 % 


2 


| ಸೀನಿಯರ್ ವಾರ್ಡನ್ 


17650 - 32000 


50 % 


50 % 


ಪ್ರಥಮ ದರ್ಜೆ ಸಹಾಯಕರು 


14550 - 26700 


4 | ವಾರ್ಡನ್ 


14550 - 26700 


100 % 
_ 71 


| 


- 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


೧೩೬೭ 


ಬಳ್ಳಾರಿ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರ . ಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿಗುರುತಿಸಲಾದ ಹುದ್ದೆಗಳು 
ನೇರ 

| ಮುಂಬಡ್ತಿ 
ನೇಮಕಾತಿ 

ಒಟ್ಟು 


ನೇರ 
ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


ಮುಂಬಡ್ತಿ 


ಒಟ್ಟು 


8 


8 


| 


9 


- 10 


| 


100 % 


ಶಿಕ್ಷಕರು 


12500 - 24000 


100 % 


ಜೂನಿಯರ್ ವಾರ್ಡನ್ 


11600 - 21000 


20 | 


67 % 


33 % 


ದ್ವಿತೀಯ ದರ್ಜೆ ಸಹಾಯಕರು 


11600 - 21000 


6 


| 


90 % 


10 % 


ಬೆರಳಚ್ಚುಗಾರರು 


11600 - 21000 


90 % 


10 % 


9 | ಸಂಚಾಲಕಿಯರು 


11600 - 21000 


60 % 


40 % 


| ವಾಹನ ಚಾಲಕರು 


11600 - 21000 


ಒಟ್ಟು 


141 


101 


40 


114 


114 


| 


ಗ್ರೂಪ್- ಡಿ ವೃಂದ - ( 85 % ಮೀಸಲಾತಿ) . 


100 % 


ನಿರ್ವಾಹಕಿಯರು 


10400 - 16400 


- 


3 


3 . 


100 % 


| ಅಡುಗೆಯವರು 


10400 - 16400 


169 


144 


144 


169 


೧೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


ಭಾಗ ೩ 


ಬಳ್ಳಾರಿ ಜಿಲ್ಲೆ 


ಮಂಜೂರಾದ ವೃಂದ 

ಬಲದಲ್ಲಿ 


ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 

ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿಗುರುತಿಸಲಾದ ಹುದ್ದೆಗಳು 


ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹುದ್ದೆಗಳು (ಉಳಿದ ಮೂಲ ವೃಂದ) 


ಕ್ರ. ಸಂ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಮಂಜೂರಾದ 
ಒಟ್ಟು ವೃಂದ ಬಲ 


ನೇರ 
ನೇಮಕಾತಿ 


ಮುಂಬಡ್ತಿ 


ನೇರ 
ನೇಮಕಾತಿ 


| ಮುಂಬಡ್ತಿ 


ಒಟ್ಟು 


ನೇರ 
ನೇಮಕಾತಿ 


ಮುಂಬಡ್ತಿ 


ಒಟ್ಟು 


4 


. 


5 


7 


| 


8 


| 


9 || 


10 


| 


100 % 


ಅಡುಗೆ ಸಹಾಯಕರು 


9600 - 14550 


101 


100 % 


ಕಾವಲುಗಾರ 


9600 - 14550 


2 ) 


24 


100 % 


5 


| 


ಜವಾನರು 


9600 - 14550 


12 | 


ಒಟ್ಟು 


309 


| 


140 


169 


| | 


_ 120 


144 


_ 264 


| 


20 


25 


| 


45 


ಸೂಚನೆ: ಕೇಂ .ಕ - ಕೇಂದ್ರ ಕಛೇರಿ, ಬೆಂಗಳೂರು, ಪ . ಪೂ . ತ - ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ , ಬೆಂಗಳೂರು. 


ಕ. ಅ. ಜಾ / ಅ . ಬು .ಆಯೋಗ - ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ, ಬೆಂಗಳೂರು. 


ಅಂ . ಸಂ . ಸಂ - ಡಾ : ಬಿ .ಆರ್. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. 


ಕ . ಸ. ಕ. ಆ ( ನಿ ) - ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ, ಬೆಂಗಳೂರು. (ನಿಯೋಜಿತ ಹುದ್ದೆಗಳು ) 


ಬೆಂ . ನ. ಜಿಲ್ಲೆ - ಬೆಂಗಳೂರು ನಗರ ಜಿಲ್ಲೆ ಮತ್ತು ಅದರ ವ್ಯಾಪ್ತಿಗೊಳಪಡುವ ತಾಲ್ಲೂಕುಗಳು. 


ಎಸ್ . ಎನ್ .ಜಯರಾಮ್ 


PR . 70 


ಆಯುಕ್ತರು , 
ಸಮಾಜ ಕಲ್ಯಾಣ ಇಲಾಖೆ , ಬೆಂಗಳೂರು. 


SC . 250 


ಶ 


ಜಿಲ್ಲೆ 


35 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 

೧೩೬೯ 
ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ 512 ಎಲ್‌ಜಿಬಿ 2013 , ಬೆಂಗಳೂರು, ದಿನಾಂಕ:02.03.2015 . 
ಇದೇ ಕ್ರಮ ಸಂಖ್ಯೆಯ ದಿನಾಂಕ:30.10.2014ರ ಅಧಿಸೂಚನೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(5) ರಡಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು, ಕುಂದಾಣ ಹೋಬಳಿ, ಕೊಟ್ಟಿಗೆತಿಮ್ಮನಹಳ್ಳಿ, ಸೊಥೇನಹಳ್ಳಿ, ಕಾರಹಳ್ಳಿ ಅಮಾನಿಕೆರೆ ಮತ್ತು ತೈಲಗೆರೆ 
ಗ್ರಾಮಗಳಲ್ಲಿನ ವಿವಿಧ ಸರ್ವೆ ನಂಬರ್‌ಗಳ ಮಧ್ಯೆ ಇರುವ ಬಿ - ಖರಾಬು ಜಮೀನು ಒಟ್ಟು 5 - 01 ಎಕರೆ/ ಗುಂಟೆ ವಿಸ್ತೀರ್ಣದಲ್ಲಿ ಈ ಕೆಳಕಂಡ ಸರ್ವೆ 
ನಂಬರ್‌ಗಳಲ್ಲಿನ 1 ಎಕರೆ 03 ಗುಂಟೆ ವಿಸ್ತೀರ್ಣವನ್ನು ಹಾಲಿ ಸ್ಥಿತಿಯಂತೆ ಕಾಯ್ದಿರಿಸಲಾಗಿದೆ. ಉಳಿದ 3 ಎಕರೆ 38 ಗುಂಟೆ ಖರಾಬು ಜಮೀನಿನ ಮೇಲಣ 
ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಜಮೀನು ಇರುವ ಗ್ರಾಮ 

ಕೊಟ್ಟಿಗೆತಿಮ್ಮನಹಳ್ಳಿ 
ತಾಲ್ಲೂಕು 

ದೇವನಹಳ್ಳಿ 

ಬೆಂಗಳೂರು ಗ್ರಾಮಾಂತರ 
ಸರ್ವೆ ನಂಬರ್ 
ಸದರಿ ಭಾಗದ ವರ್ಣನೆ 

ಕುಂಟೆ “ ಬಿ ” ಖರಾಬು 
ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 

0 - 27 ಗುಂಟೆ 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ ಕೊಟ್ಟಿಗೆತಿಮ್ಮನಹಳ್ಳಿ 
ಮೇರೆಗಳು 

ಪೂರ್ವಕ್ಕೆ - ಸ. ನಂ .1 ರ ಜಮೀನು 
ಪಶ್ಚಿಮಕ್ಕೆ - ಸ. ನಂ .34 ರ ಜಮೀನು 
ಉತ್ತರಕ್ಕೆ - ಸ. ನಂ .3 ರ ಜಮೀನು 

ದಕ್ಷಿಣಕ್ಕೆ - ಸ. ನಂ .1 ರ ಜಮೀನು 
ಜಮೀನು ಇರುವ ಗ್ರಾಮ 

ಸೊಣ್ಣೆನಹಳ್ಳಿ 
ತಾಲ್ಲೂಕು 

ದೇವನಹಳ್ಳಿ 

ಬೆಂಗಳೂರು ಗ್ರಾಮಾಂತರ 
ಸರ್ವೆ ನಂಬರ್ 

02 
ಸದರಿ ಭಾಗದ ವರ್ಣನೆ 

ಹಳ್ಳ “ ಬಿ ” ಖರಾಬು 
ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 

0 - 02 ಗುಂಟೆ 
ಸಾರ್ವಜನಿಕ ರಸ್ತೆ / ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ | ಸೊಥೇನಹಳ್ಳಿ 
ಮೇರೆಗಳು 

ಪೂರ್ವಕ್ಕೆ - ಸ. ನಂ .9ರ ಜಮೀನು 
ಪಶ್ಚಿಮಕ್ಕೆ - ಸರ್ಕಾರಿ ಹಳ್ಳ 
ಉತ್ತರಕ್ಕೆ - ಸ. ನಂ .02 ರ ಉಳಿಕೆ ಜಾಗ 
ದಕ್ಷಿಣಕ್ಕೆ - ಸ. ನಂ . 02 ರ ಉಳಿಕೆ ಜಾಗ 


ಜಮೀನು ಇರುವ ಗ್ರಾಮ 


ತಾಲ್ಲೂಕು 


ಸೊಥೇನಹಳ್ಳಿ 
ದೇವನಹಳ್ಳಿ 
ಬೆಂಗಳೂರು ಗ್ರಾಮಾಂತರ 


20 


ಸರ್ವೆ ನಂಬರ್ 
ಸದರಿ ಭಾಗದ ವರ್ಣನೆ 
ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ 
ಮೇರೆಗಳು 


ಸರವು “ ಬಿ ” ಖರಾಬು 
0 - 02 ಗುಂಟೆ 
ಸೊಥೇನಹಳ್ಳಿ 
ಪೂರ್ವಕ್ಕೆ – ಕೊಟ್ಟಿಗೆತಿಮ್ಮನಹಳ್ಳಿ ಗಡಿ 
ಪಶ್ಚಿಮಕ್ಕೆ - ಸ. ನಂ .20 ರ ಉಳಿಕೆ ಜಾಗ 
ಉತ್ತರಕ್ಕೆ - ಕಾರಹಳ್ಳಿ ಅಮಾನಿಕೆರೆ ಗಡಿ 
ದಕ್ಷಿಣಕ್ಕೆ - ಸ. ನಂ . 21 ರ ಜಮೀನು 


೧೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 


ಭಾಗ ೩ 


ಸೊಥೇನಹಳ್ಳಿ 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 


ದೇವನಹಳ್ಳಿ 


ಜಿಲ್ಲೆ 


ಬೆಂಗಳೂರು ಗ್ರಾಮಾಂತರ 
| 21 
ಸರವು “ ಬಿ ” ಖರಾಬು 


ಸರ್ವೆ ನಂಬರ್ 
ಸದರಿ ಭಾಗದ ವರ್ಣನೆ 
ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 
ಸಾರ್ವಜನಿಕ ರಸ್ತೆ/ಬೀದಿ/ಗಲ್ಲಿ/ ದಾರಿ ಅಥವಾ ಅದರ ಭಾಗ 
ಮೇರೆಗಳು 


[ 0 - 02 ಗುಂಟೆ 


ಸೊಣ್ಣೆನಹಳ್ಳಿ 
ಪೂರ್ವಕ್ಕೆ - ಕೊಟ್ಟಿಗೆತಿಮ್ಮನಹಳ್ಳಿ ಗಡಿ 
ಪಶ್ಚಿಮಕ್ಕೆ - ಸ. ನಂ .19 ರ ಜಮೀನು 
ಉತ್ತರಕ್ಕೆ - ಸ. ನಂ .20 ರ ಜಮೀನು 
ದಕ್ಷಿಣಕ್ಕೆ - ಸ . ನಂ . 70 ರ ಜಮೀನು 
ಸೊಣೇನಹಳ್ಳಿ 
ದೇವನಹಳ್ಳಿ 
ಬೆಂಗಳೂರು ಗ್ರಾಮಾಂತರ 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 


ಸರ್ವೆ ನಂಬರ್‌ 
ಸದರಿ ಭಾಗದ ವರ್ಣನೆ 
ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 
ಸಾರ್ವಜನಿಕ ರಸ್ತೆ /ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ 
ಮೇರೆಗಳು 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 


ಸರ್ವೆ ನಂಬರ್ 
ಸದರಿ ಭಾಗದ ವರ್ಣನೆ 
ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ 
ಮೇರೆಗಳು 


ಕಾಲುವೆ ಹಳ್ಳ “ ಬಿ ” ಖರಾಬು 
0 - 01 ಗುಂಟೆ 
ಸೊಥೇನಹಳ್ಳಿ 
ಪೂರ್ವಕ್ಕೆ - ಸ . ನಂ .11ರ ಉಳಿಕೆ ಜಾಗ 
ಪಶ್ಚಿಮಕ್ಕೆ - ಸ. ನಂ .11 ರ ಉಳಿಕೆ ಜಾಗ 
ಉತ್ತರಕ್ಕೆ - ಸ. ನಂ .104 , ಯಂಬ್ರಹಳ್ಳಿ ಗಡಿ 
ದಕ್ಷಿಣಕ್ಕೆ - ಸ. ನಂ .12 ರ ಜಮೀನು 
ಕಾರಹಳ್ಳಿ ಅಮಾನಿಕೆರೆ 
ದೇವನಹಳ್ಳಿ 
ಬೆಂಗಳೂರು ಗ್ರಾಮಾಂತರ 
07 
ಹಳ್ಳ “ ಬಿ ” ಖರಾಬು 
0 - 07 ಗುಂಟೆ 
ಕಾರಹಳ್ಳಿ ಅಮಾನಿಕೆರೆ 
ಪೂರ್ವಕ್ಕೆ - ನಂದಿಬೆಟ್ಟ ರಸ್ತೆ 
ಪಶ್ಚಿಮಕ್ಕೆ - ಸ. ನಂ .7 ರ ಉಳಿಕೆ ಜಮೀನು 
ಉತ್ತರಕ್ಕೆ - ಸ. ನಂ .20 ರ ಜಮೀನು 
ದಕ್ಷಿಣಕ್ಕೆ - ಸ. ನಂ .6 & 7 ರ ಜಮೀನು 
ತೈಲಗೆರೆ 
ದೇವನಹಳ್ಳಿ 
ಬೆಂಗಳೂರು ಗ್ರಾಮಾಂತರ 
104 
ಹಳ್ಳ “ ಬಿ ” ಖರಾಬು 
0 - 02 ಗುಂಟೆ 
ತೈಲಗೆರೆ 
ಪೂರ್ವಕ್ಕೆ - ಸ. ನಂ .103 ರ ಜಮೀನು 
ಪಶ್ಚಿಮಕ್ಕೆ - ಸ. ನಂ .105 ರ ಜಮೀನು 
ಉತ್ತರಕ್ಕೆ - ಸ. ನಂ .104 ರ ಜಮೀನು 
ದಕ್ಷಿಣಕ್ಕೆ - ಸೊಥೇನಹಳ್ಳಿ ಗಡಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1). 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 


ಸರ್ವೆ ನಂಬರ್ 
ಸದರಿ ಭಾಗದ ವರ್ಣನೆ 
ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ/ ದಾರಿ ಅಥವಾ ಅದರ ಭಾಗ 
ಮೇರೆಗಳು 


PR, 323 
SC, 100 


೧೩೭೧ 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೫ , ೨೦೧೫ 
- ಆಯುಕ್ತರು,ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತುಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ನಡೆವಳಿ | 


ಸಂಖ್ಯೆ : ಸಿಬ್ಬಂದಿ.ಶಿಸ್ತುಬೆಳ) 38/2010- 11 ದಿನಾಂಕ : 10 -02- 2015 . 


ವಿಷಯ: ಶ್ರೀಡಿ. ಸಿ. ಹುಂಡೇಕರ್ ದ್ವಿ . ದ. ಸ ನಗರಮಾಪನ ಹಾವೇರಿ ( ತಹಸಿಲ್ದಾರ್ ಹಾವೇರಿ ಅಧೀನ.) 

ಇವರ ವಿರುದ್ಧದ ಶಿಸ್ತು ಕ್ರಮ - ಅಂತಿಮ ಆದೇಶದ ಬಗ್ಗೆ. 
ಉಲ್ಲೇಖ: 1. ಜಿಲ್ಲಾಧಿಕಾರಿಗಳು ಹಾವೇರಿ ಇವರ ಕಾರಣ ಕೇಳಿ ನೋಟೀಸು( ಆರೋಪಪಟ್ಟಿಯೊಂದಿಗೆ) 

ಸಿಬ್ಬಂದಿ..ಶಿಸ್ತು. ಅ. ಗೈ . ಹಾ :45/ 2009- 10 ದಿ: 01- 02-2011. 
2. ಜಿಲ್ಲಾಧಿಕಾರಿಗಳು, ಹಾವೇರಿ ಇವರ ಪತ್ರ ಸಂ . ಸಿಬ್ಬಂದಿ ..ಶಿಸ್ತು. ಅ. ಗೈ . ಹಾ :45 / 2009-10 ದಿ :24 -06- 2013. 
3. ಜಿಲ್ಲಾಧಿಕಾರಿಗಳು ಹಾವೇರಿ ಇವರ ಆದೇಶ ಸಂಖ್ಯೆ ಸಿಬ್ಬಂದಿ..ಶಿಸ್ತು. ಅ. ಗೈ . ಹಾ : 45/ 2009-10 

ದಿ : 03- 08- 2011 . 
ವಿಚಾರಣಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿ ಹಾವೇರಿ ಉಪವಿಭಾಗ ರವರ ವಿಚಾರಣಾ ವರದಿ 

ದಿ :12-10 - 2012 . 
5. ಈ ಕಛೇರಿ ಸಮಸಂಖ್ಯೆ ಎರಡನೇ ಕಾರಣ ಕೇಳಿ ನೋಟೀಸು (ವಿಚಾರಣಾ ವರದಿಯೊಂದಿಗೆ) ದಿ:28-4 -2014 , 
6 . ನೌಕರರ ಹೇಳಿಕೆ ದಿ:10 - 07 - 2014. 
7. ತಹಸಿಲ್ದಾರ್ ಹಾವೇರಿ ರವರ ಪತ್ರ ಸಂಖ್ಯೆ ಸಿಬ್ಬಂದಿ. ಶಿಸ್ತು:ಅಗೈ 9 / 2011 - 12 ದಿನಾಂಕ:28- 06 -2014 . 

8. ಸರ್ಕಾರದ ಸುತ್ತೋಲೆ ಸಂ .ಸಿಆಸುಇ 18ಸೇವಿ2001 ದಿ :14 - 9-2001. 
ಪ್ರಸ್ತಾವನೆ: 


- 8 - 20 


ಶ್ರೀ ಡಿ. ಸಿ. ಹುಂಡೇಕರ್ ದ್ವಿ . ದ. ಸ ನಗರಮಾಪನ ಹಾವೇರಿ ( ತಹಸಿಲ್ದಾರ್ ಹಾವೇರಿ ಅಧೀನ) ಇವರು ಮೇಲಿಂದ ಮೇಲೆ ಸರ್ಕಾರಿ 
ಕೆಲಸಕ್ಕೆ ಅನಧಿಕೃತ ಗೈರುಹಾಜರಾಗುತ್ತಿದ್ದು, ಸದರಿಯವರ 25 ದಿನಗಳು ಅನಧಿಕೃತ ಗೈರುಹಾಜರಾಗಿಯನ್ನು , ತಹಸೀಲ್ದಾರ್‌ ಹಾವೇರಿ ಅವರು 
ಕೆ . ಆರ್.ಎಸ್. ಸಿ.106(ಎದ ಪ್ರಕಾರ ಕ್ರಮ ಜರುಗಿಸಿ ( ರುತ್ತಾರೆ. ನೌಕರರು ಪುನಃ ದಿ:10 -8-2009 ರಿಂದ 05- 05- 2010 ರವರೆಗೆ ಒಟ್ಟು 12 
ದಿವಸಗಳ ಅನಧಿಕೃತ ಗೈರುಹಾಜರಾದ ಕಾರಣ, ಉಲ್ಲೇಖ(1) ರಲ್ಲಿ ನಮೂದಿಸಿರುವ ದಿ:01- 02 - 2011. ರಂದು ಜಿಲ್ಲಾಧಿಕಾರಿಗಳು ಹಾವೇರಿ ರವರು 
ಕೆ. ಸಿ.ಎಸ್. ( ಸಿಸಿಎ) 1957 ರ ನಿಯಮ 11 ರನ್ವಯ ನೌಕರರಿಗೆ ಕಾರಣ ಕೇಳಿ ನೋಟೀಸನ್ನು ( ಆರೋಪಪಟ್ಟಿಯೊಂದಿಗೆ) ಜಾರಿ ಮಾಡಿರುತ್ತಾರೆ. 

ನೌಕರರ ವಿರುದ್ದ ಮಾಡಲಾದ ಆರೋಪಗಳನ್ನು ಈ ಕೆಳಕಂಡಂತೆ ಪುನರುಚ್ಚರಿಸಿದೆ. 
ಆರೋಪ:- ಶ್ರೀ ಡಿ. ಸಿ.ಹುಂಡೇಕರ್ ದ್ವಿ . ದ. ಸ ನಗರಮಾಪನ ಹಾವೇರಿ ( ತಹಸಿಲ್ದಾರ್ ಹಾವೇರಿ ಅಧೀನ) ಇವರು ದಿ:10 -8- 2009 ರಿಂದ 
05 - 05 -2010 ರವರೆಗೆ ಒಟ್ಟು 112 ದಿವಸ ಅನಧಿಕೃತ ಗೈರುಹಾಜರಾಗಿರುತ್ತಾರೆ ಹಾಗೂ ಈ ಹಿಂದಿನಿಂದಲೂ ಇದೇ ರೀತಿ ಪದೇ ಪದೇ 
ಗೈರುಹಾಜರಾಗುವ ಪ್ರವೃತ್ತಿಯನ್ನು ರೂಡೀಗತಗೊಳಿಸಿಕೊಂಡಿದ್ದು ಕಚೇರಿಯ ಹಾಗು ಸಾರ್ವಜನಿಕ ಕೆಲಸಗಳಿಗೆ 
ತೊಂದರೆಯನ್ನುಂಟುಮಾಡಿರುತ್ತಾರೆ. ಇದರಿಂದಾಗಿ ಕರ್ನಾಟಕ ನಾಗರೀಕ ಸೇವಾ ನಡತೆ ನಿಯಮಾವಳಿ 1966 ರ ನಿಯಮ 3(1), (i), (i) ನ್ನು 
ಸ್ಪಷ್ಟವಾಗಿ ಉಲ್ಲಂಘಿಸಿರುವುದರಿಂದಾಗಿ ಈ ದೋಷಾರೋಪಣೆ. 

ನೌಕರರು ಕಾರಣ ಕೇಳಿ ನೋಟೀಸನ್ನು ( ಆರೋಪ ಪಟ್ಟಿಯೊಂದಿಗೆ) ದಿ:5-02 -2010 ರಂದು ಸ್ವೀಕರಿಸಿ , ಯಾವುದೇ ರಕ್ಷಣಾ 
ಹೇಳಿಕೆಯನ್ನು ಸಲ್ಲಿಸದೆ ಇರುವ ಕಾರಣ, ಉಲ್ಲೇಖ(3) ರಲ್ಲಿ ನಮೂದಿಸಿರುವ ದಿ:03- 08 - 2011.ರ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು, ಹಾವೇರಿ ರವರು 
ಉಪವಿಭಾಗಾಧಿಕಾರಿ ಹಾವೇರಿ ಉಪವಿಭಾಗ ರವರನ್ನು ವಿಚಾರಣಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದು, ವಿಚಾರಣಾಧಿಕಾರಿಗಳು 
ನಿಯಮಾನುಸಾರ ವಿಚಾರಣೆ ನಡೆಸಿ , ವಿಚಾರಣಾ ವರದಿಯಲ್ಲಿ ನೌಕರರು ವಿಚಾರಣೆಗೆ ಹಾಜರಾಗಿ ತಾನು ಕರ್ತವ್ಯಕ್ಕೆ ಅನಧಿಕೃತ 
ಗೈರುಹಾಜರಾಗಿರುವುದನ್ನು ಒಪ್ಪಿಕೊಂಡಿರುವ ಕಾರಣ, ನೌಕರರ ಮೇಲಿನ ಆರೋಪ ಸಾಬೀತಾಗಿದೆಯೆಂದು ವಿಚಾರಣಾಧಿಕಾರಿಗಳು ನೀಡಿರುವ 
ವಿಚಾರಣಾ ವರದಿಯನ್ನು ಒಪ್ಪಿ, ಜಿಲ್ಲಾಧಿಕಾರಿಗಳು, ಹಾವೇರಿ ರವರು ಉಲ್ಲೇಖ(3) ರ ಪತ್ರ ದಿ:24 - 06 -2013ರಲ್ಲಿ ನೌಕರರ ವಿರುದ್ದ 
ಆರೋಪ ಸಾಬೀತಾಗಿರುವ ಕಾರಣ ಹಾಗೂ ನೌಕರರು ಈ ಹಿಂದೆಯೇ ಅನೇಕ ಬಾರಿ ಅನಧಿಕೃತ ಗೈರುಹಾಜರಾಗಿ , ಈ ಕುರಿತು ದಂಡನೆ 
ವಿಧಿಸಿದ್ದರೂ , ಇವರ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಆಗಿರುವುದು ಕಂಡುಬರುತ್ತಿಲ್ಲವೆಂದು, ಇವರು ಪುನಃ ದಿನಾಂಕ:19 -12-2017 ರಿಂದ 
ದಿನಾಂಕ:18-02- 2013 ರವರೆಗೆ ಒಟ್ಟು 427 ದಿವಸಗಳ ಕಾಲ ಗೈರುಹಾಜರಿಯಾಗಿದ್ದು ಇವರ ಅನಿರ್ದಿಷ್ಟ ಗೈರುಹಾಜರಿ 


R .N .I. No. KARBIL/2001/47147 POSTAL REGN. No. RNP /KA/BGS/2202/ 2014- 16 

Licensed to post without prepayment WPP No . 297 
೧೩೭೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೫ , ೨೦೧೫ 


ಭಾಗ ೩ 


ಧೀರ್ಘಕಾಲದ್ದಾಗಿರುವುದರಿಂದ ಇವರು ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯಲು ಅರ್ಹರಲ್ಲವೆಂದು ಅಭಿಪ್ರಾಯಪಟ್ಟು, ಕರ್ನಾಟಕ ಸರ್ಕಾರಿ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957 ರ ನಿಯಮ 8(vi) ರನ್ವಯ ನೌಕರರು ಕಠಿಣ ದಂಡನೆಗೆ ಅರ್ಹರಾಗಿರುವರೆಂದು 
ಅಭಿಪ್ರಾಯಿಸಿ, ವಿಚಾರಣಾ ವರದಿ ಮತ್ತು ದಾಖಲಾತಿಗಳೊಂದಿಗೆ ಮುಂದಿನ ಕ್ರಮಕ್ಕಾಗಿ ಈ ಕಛೇರಿಗೆ ಕಳುಹಿಸಿರುತ್ತಾರೆ . ಅದರಂತೆ , ಉಲ್ಲೇಖ(5) 
ರಲ್ಲಿ ನಮೂದಿಸಿರುವ ಈ ಕಛೇರಿಯ ದಿ:28- 4 -2014.ರಂದು 2ನೇ ಕಾರಣ ಕೇಳಿ ನೋಟೀಸನ್ನು ವಿಚಾರಣಾ ವರದಿಯೊಂದಿಗೆ ನೌಕರರಿಗೆ ಜಾರಿ 
ಮಾಡಲಾಗಿದ್ದು, ನೌಕರರು ನೋಟೀಸನ್ನು ಸ್ವೀಕರಿಸಿ, ದಿ:10- 07-2014 ರಂದು ನೀಡಿರುವ ಹೇಳಿಕೆಯಲ್ಲಿ ತಮಗೆ ತಹಸಿಲ್ದಾರ್ ಹಾವೇರಿ 
ಕಚೇರಿಯಲ್ಲಿ ಕಿರುಕುಳವಾಗಿರುವುದಾಗಿಯೂ , ಸರ್ಕಾರಿ ಕೆಲಸಕ್ಕೆ , ಸಾರ್ವಜನಿಕ ಕೆಲಸಕ್ಕೆ ತೊಂದರೆ ಉಂಟುಮಾಡಿರುವುದಿಲ್ಲವೆಂದು, ತಿಳಿಯದೇ 
ಅಂತಹ ಘಟನೆ ಸಂಭವಿಸಿದಲ್ಲಿ ಕ್ಷಮಾ ಮಾಡಬೇಕೆಂದು, ತಮ್ಮನ್ನು ಬೇರೆ ಜಿಲ್ಲೆಗೆ ವರ್ಗ ಮಾಡಬೇಕೆಂದು ಕೋರಿರುತ್ತಾರೆ. 

ಜಿಲ್ಲಾಧಿಕಾರಿಗಳು, ಹಾವೇರಿ ರವರಿಂದ ಬಂದಿರುವ ವಿಚಾರಣಾ ವರದಿ ಮತ್ತು ದಾಖಲಾತಿಗಳನ್ನು ನೌಕರರು 2ನೇ ಕಾರಣ ಕೇಳಿ 
ನೋಟೀಸಿಗೆ ನೀಡಿರುವ ರಕ್ಷಣಾ ಹೇಳಿಕೆಯಲ್ಲಿನ ಅಂಶಗಳೊಂದಿಗೆ ಪರಿಶೀಲಿಸಲಾಗಿ, ದಿ:10 - 8- 2009 ರಿಂದ 05- 05- 2010 ರವರೆಗೆ ಒಟ್ಟು 112 
ದಿವಸಗಳ ಕಾಲ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುವುದನ್ನು ವಿಚಾರಣಾ ಸಮಯದಲ್ಲಿ ನೌಕರರು ಒಪ್ಪಿಕೊಂಡಿರುವುದರಿಂದ, ಆರೋಪವು 
ಸಾಬೀತಾಗಿದೆ ಹಾಗೂ ಈ ಹಿಂದೆಯೂ ನೌಕರರು ಆಗಿಂದಾಗ್ಗೆ ಸರ್ಕಾರಿ ಕೆಲಸಕ್ಕೆ ಅನಧಿಕೃತ ಗೈರುಹಾಜರಾಗಿದ್ದು, ಈ ಬಗ್ಗೆ ಶಿಸ್ತು ಕ್ರಮ ಜರುಗಿಸಿ, 
ದಂಡನೆ ಹಾಗೂ ಎಚ್ಚರಿಕೆಯನ್ನು ನೀಡಿದ್ದರೂ ಸಹ ಅವರ ಪ್ರವೃತ್ತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಹಾಗೂ ಉಲ್ಲೇಖ(7) ರ ತಹಸಿಲ್ದಾರ್ 
ಹಾವೇರಿ ರವರ ಪತ್ರದಲ್ಲಿ ನೌಕರರು ದಿ: 23-11- 2013 ರಿಂದ ಇದುವರೆಗೂ ಗೈರುಹಾಜರಾಗಿರುವುದಾಗಿ ಹಾಗೂ ಅನಧಿಕೃತಗೈರುಹಾಜರಿ ಆಗುವ 
ಪ್ರವೃತ್ತಿಯನ್ನು ಮುಂದುವರಿಸುತ್ತಾರೆಂದು ವರದಿ ಮಾಡಿರುತ್ತಾರೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ, ನೌಕರರು ಅನಧಿಕೃತ 
ಗೈರುಹಾಜರಾಗಿರುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದು, ಸದರಿ ನೌಕರರಿಗೆ ಸೇವೆಯಲ್ಲಿ ಮುಂದುವರೆಯಲು ಆಸಕ್ತಿ ಇಲ್ಲ ಎಂಬುದು ಸ್ಪಷ್ಟವಾಗಿ 
ಕಂಡುಬಂದಿದೆ. ಇದರಿಂದಾಗಿ ಸದರಿ ಆಪಾದಿತರು ಸರ್ಕಾರಿ ಸೇವೆಗೆ ಆಗಿಂದಾಗ್ಗೆ ಗೈರುಹಾಜರಾಗಿ ಕೆ. ಸಿ.ಎಸ್.( ನಡತೆ) ನಿಯಮಾವಳಿ 1966 ರ 
ನಿಯಮ 3 ರಲ್ಲಿ ವಿವರಿಸಿರುವಂತೆ ಸೇವೆಯಲ್ಲಿರಬೇಕಾದ ಶ್ರದ್ದೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಉಲ್ಲಂಘಿಸಿರುವುದು ಕಂಡುಬಂದಿದೆ. 
ಉಲ್ಲೇಖ(2) ರಲ್ಲಿ ಜಿಲ್ಲಾಧಿಕಾರಿ ಹಾವೇರಿ ರವರು ಸದರಿಯವರ ವಿರುದ್ಧ ಕಠಿಣ ದಂಡನೆಯನ್ನು ವಿಧಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಆ 
ಹಿನ್ನೆಲೆಯಲ್ಲಿ ಸದರಿಯವರು ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯಲು ಅನರ್ಹರಾಗಿರುವ ಕಾರಣ ಕೆಳಕಂಡಂತೆ ದಂಡನೆಯನ್ನು ವಿಧಿಸಿ 
ಆದೇಶಿಸಿದೆ . 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಡಿ. ಸಿ. ಹುಂಡೇಕರ್ ದ್ವಿ . ದ. ಸ, ನಗರಮಾಪನ ಕಚೇರಿ ಹಾವೇರಿ ( ತಹಸಿಲ್ದಾರ್ 
ಹಾವೇರಿ ಅಧೀನ) ಇವರ ದಿ:10 -8- 2009 ರಿಂದ 05- 05- 2010 ರವರೆಗೆ ಅನಧಿಕೃತ ಗೈರುಹಾಜರಿ ಬಗ್ಗೆ ಶಿಸ್ತು ಪ್ರಕರಣದ ವಿಚಾರಣೆಯಲ್ಲಿ 
ಮಾಡಿರುವ ಆರೋಪಗಳು ಸಾಬೀತಾಗಿರುತ್ತದೆ. ಇವರು ಪುನಃ ದಿನಾಂಕ:19 -12 - 2017 ರಿಂದ ದಿನಾಂಕ:18- 02 - 2013 ರವರೆಗೆ ಒಟ್ಟು 427 
ದಿವಸಗಳ ಕಾಲ ಗೈರುಹಾಜರಿಯಾಗಿರುತ್ತಾರೆ. ನೌಕರರ ಈ ದೀರ್ಘಾವಧಿ ಅನಧಿಕೃತ ಗೈರುಹಾಜರಿಯು ಕೆ. ಸಿ.ಎಸ್.ಆರ್. 1958ರ ನಿಯಮ 
108 ರನ್ವಯ ಸರ್ಕಾರವು ಸಂದರ್ಭದ ವಿಶೇಷ ಸನ್ನಿವೇಶಗಳನ್ನು ಗಮನಿಸಿ ಅನ್ಯಥಾ ನಿರ್ಧರಿಸದ ಹೊರತು, ರಜೆ ಪಡೆಯದೇ ನಾಲ್ಕು ತಿಂಗಳು 
ಅಥವಾ ಅದಕ್ಕೂ ಹೆಚ್ಚು ಅವಧಿಯವರೆಗೆ ಕರ್ತವ್ಯದಿಂದ ಗೈರುಹಾಜರಾಗಿರುವ ನೌಕರರು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , 
ನಿಯಂತ್ರಣ ಮತ್ತು ಮೇಲ್ಮನವಿ) 1957 ರಲ್ಲಿ ನಮೂದಿಸಲಾದ ಕಾರ್ಯ ವಿಧಾನವನ್ನು ಅನುಸರಿಸಿದ ತರುವಾಯ ತನ್ನನ್ನು ವಜಾ ಮಾಡುವುದಕ್ಕೆ 
ಅಥವಾ ತೆಗೆದುಹಾಕುವುದಕ್ಕೆ ಗುರಿಯಾಗಬಹುದು. 

ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಮುನೀಶ್ ಮೌದ್ಗೀಲ್ ಭಾ . ಆ. ಸೇ ., ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957 ರ 
ನಿಯಮ 9(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 8( vi) ರನ್ವಯ , ಶ್ರೀ ಡಿ. ಸಿ.ಹುಂಡೇಕರ್ ದ್ವಿ . ದ. ಸ, ನಗರಮಾಪನ ಕಚೇರಿ ಹಾವೇರಿ 
( ತಹಸಿಲ್ದಾರ್ ಹಾವೇರಿ ಅಧೀನ) ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದ್ದೇನೆ. 


PR - 317 


ಆಯುಕ್ತರು, 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳು, ಬೆಂಗಳೂರು 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


